SRN 


ಸಂಪಾದಕರು: 


ಸಿದ್ದಲಿಂಗ ಪಟ್ಟಣಶೆಟ್ಟಿ 
ಹೇಮಾ ಪಟ್ಟಣಶೆಟ್ಟಿ 


RNI No. KARKAN 14160 / 10 / 3 / 2002 - 7೮ 


SANKALANA : A Kannada Literary Magazine 
Volume 2, lssue 3 : 14 May 2003 
Edited by Dr. Siddhaling Pattanshetti 
Hoomane, Shridevinagar, Vidyagiri, Dharwad - 580 004 


Yearly subscription : Rs. 150/- 
Ptd. by Saraswati Offset Printers, Shivaji Rd. Dharwad-1 


ಸಂಕಲನ - ೯: ಸಂಪುಟ ೨, ಸಂಚಿಕೆ ೩ : ೧೪ ಮೇ ೨೦೦೩ 
ಸಂಪಾದಕರು : ಡಾ. ಸಿದ್ಧಲಿಂಗ ಪಟ್ಟಣಶೆಟ್ಟಿ ಮತ್ತು ಡಾ. ಹೇಮಾ ಪಟ್ಟಣಶೆಟ್ಟಿ 
ಹೂಮನೆ, ಶ್ರೀದೇವಿನಗರ, ವಿದ್ಯಾಗಿರಿ, ಧಾರವಾಡ -೫೮೦ ೦೦೪ 
(ಗಿ ೦೮೩೬-೪೬ ೨೭೧೮ 
E-mail : spattanshetti@indiatimes.com 
: spattanshetti@sify.com 
ಸಂಕಲನ ಪ್ರಕಾಶನ, ಹೂಮನೆ, ಶ್ರೀದೇವಿನಗರ, ವಿದ್ಯಾಗಿರಿ, ಧಾರವಾಡ-೪ 
ಮತ್ತು ಬೆಳಗು, ಆನಂದಾಶ್ರಮ ರಸ್ತೆ, ಗದಗ - ೫೮೨ ೧೦೧ 
ಸಂಕಲನದಲ್ಲಿ ಪ್ರಕಟವಾದ ಲೇಖನಗಳಲ್ಲಿ ವ್ಯಕ್ತವಾದ 
ಅಭಿಪ್ರಾಯಗಳ ಹೊಣೆ, ಹಕ್ಕು ಆಯಾ ಲೇಖಕರವು. 
ವರ್ಷ ೨೦೦೩ ರಲ್ಲಿ ಪ್ರಕಟವಾಗುವ ಸಂಕಲನದ ಆರು ಸಂಚಿಕೆಗಳ ಒಟ್ಟು ಬೆಲೆ ರೂ. ೧೫೦/- 
ಚಂದಾ ಹಣವನ್ನು ಮನಿಆರ್ಡರ್‌ ಇಲ್ಲವೆ ಕ್ರಾಸ್‌ ಮಾಡಿದ ಡಿ. ಡಿ. ಮೂಲಕ 
ಸಂಕಲನ ಹೆಸರಿಗೆ ಕಳಿಸುವುದು. 
ಚೆಕ್‌ ಕಳಿಸುವುದಾದಲ್ಲಿ ಬ್ಯಾಂಕ್‌ ಕಮೀಶನ್‌ ರೂ. ೨೦/- ಹೆಚ್ಚಿಗೆ ಸೇರಿಸುವುದು. 


ಜ 
॥ 


ಛಾಯಾಕ್ಷರಣ : ಬಿಜಿಗ್ರಾಫಿಕ್ಸ್‌, ೧ ನೇ ಮೇನ್‌, ವಿಜಯನಗರ, ಧಾರವಾಡ -೩ 


೨ 6 ಸಂಕಲನ-೯ $ ೧೪ ಮೇ ೨೦೦ 


ಸಂಪಾದಕರ ಮಾತು 


ಕವಿಗಳ್ಳು ಸಾಹಿತಿಗಳು, ಶಿಲ್ಪ ಚಿತ್ರ ಕಲಾವಿದರು, ಸಂಗೀತಕಾರರು, ಕ್ರೀಡಾಪಟುಗಳು, 
ವಾಗ್ಮಿಗಳು, ಸಹೃದಯ ದೇಶಪ್ರೇಮಿಗಳು. ಶಿಕ್ಷಕರು, ತಾತ್ವಿಕರು, ಅಧ್ಯಾತ್ಮ ಜೀವಿಗಳು, ಮಹಾತ್ಮರು, 
ಯಷಿಸದೃಶ ಸದಾಶಯಿಗಳು ಮುಂತಾದವರು ಈ ನೆಲದ ನ ನಿಧಾನದಂತೆ ಬೆಳೆಯುತ್ತಾರೆ. ಆದನ್ನು ನ್ನ 
ಹೆಚ್ಚಿ ಸುವಲ್ಲಿ ನಿರತರಾಗುತ್ತಾರೆ. ಅವರು ತಮ್ಮ ಶಕ್ತಿ, ಪ್ರೀತಿ, ಪ್ರಯತ್ನಗಳನ್ನು ತಮ್ಮ ನಾಡು, 
ನುಡಿ, ಸಂಸ್ಕೃತಿ, ಪರಿಸರಗಳನ್ನು ಕಟ್ಟುವಲ್ಲಿ ತೊಡಗಿಸುತ್ತಾರೆ. ಸಹಜವಾಗಿ ತಮ್ಮ ತಿಳಿವಳಿಕೆಯ 
ಮೂಲದಿಂದ ಉದ್ಭವಿಸಿ ಊರ್ಧ್ವಮುಖೀ ಚಿಂತನೆಯತ್ತ ಚಲಿಸುತ್ತಾರೆ. ಅಂಥವರು ಮಾಡಿದ 
ಕೆಲಸ, ಬದುಕಿದ ಬಹುಪಾಲು ಜೀವನ ಇತಿಹಾಸದ ಅಂಗವಾಗುತ್ತವೆ, ಸಂಸ್ಕೃತಿ - ಸರಿತ್ತಿನ 
ನಿರಂತರ ಪ್ರವಹಿಸುವ ಜೀವಜಲವಾಗಿ ಮನುಕುಲವನ್ನು ಪೋಷಿಸುತ್ತವೆ. ಅಂಥ ಮಹಾನುಭಾವರನ್ನು, 
ಅವರು ನಡೆದು ಬಂದ ದಾರಿಯನ್ನು ನೆನೆಸುವುದು, ಪರೋಕ್ಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು 
ಪ್ರತಿಯೊಂದು ಪೀಳಿಗೆಯ ಕರ್ತವ್ಯ. ಆ ಸ್ಮರಣೆಯೇ ಪರೊಕ್ಷ ಪೂಜೆ, ಆರಾಧನೆ. ಇಂಥ 
ಆರಾಧನೆ ಮನಸ್ಸಿಗೆ ನೆಮ್ಮದಿ, ಹೃದಯಕ್ಕೆ ಚೇತನ, ಉಸಿರಿಗೆ ಸ್ಪಂದನ ನೀಡುತ್ತದೆ. 

ನಾವು ಸಾಹಿತಿಗಳು ರಚಿಸುವ ಕೃತಿಗಳಲ್ಲಿ ಸಾಂದರ್ಭಿಕವಾಗಿ ನೆನೆಸುವ ಹೆಸರುಗಳು, 
ಉಲ್ಲೇಖಗಳು ಕೂಡ ಪರೋಕ್ಸವಾಗಿ ಇಂಥ ಸ್ಮರಣೋಪಾಸನೆಗಳೇ ಆಗಿರುತ್ತವೆ. ಟಿಕೆ, 
ಚರ್ಚೆ, ವಾದವಿವಾದಗಳ ಮೂಲಕವೂ ಇಂಥ ಪೂರ್ವ-ಪ್ರೀತಿ ವ್ಯಕ್ತವಾಗುತ್ತಿರುತ್ತದೆ. ಸಾಹಿತಿ 
ಕಲಾವಿದರ ಸಮಗ್ರ ಜೀವನ ಹಾಗೂ ಕೊಡುಗೆಗಳನ್ನು ಮತ್ತೆ ಮತ್ತೆ ನೆನೆಸುವುದು, ನಮ್ಮ 
ಕಾಲದ ನಡೆನುಡಿಗಳೊಂದಿಗೆ ಹೋಲಿಸುವುದು, ಆ ಮೂಲಕ ನಮ್ಮನ್ನು ಇನ್ನಷ್ಟು ಶುದ್ಧ ಸ್ವಚ್ಚ 
ಭದ್ರಗೊಳಿಸಿಕೊಳ್ಳುವುದು ನಮ್ಮ ಒಳಮನಸ್ಸಿನ ಹಂಬಲವಾಗಿರುತ್ತದೆ, ತುಡಿತವಾಗಿರುತ್ತದೆ. 
ಶಿಕ್ಷಣದಲ್ಲಿ, ಮಾತುಕತೆಯಲ್ಲಿ, ನಿತ್ಯದ ವ್ಯವಹಾರದಲ್ಲಿ, ಇಂಥ ಭಾವ - ತರ್ಕ - ಶುದ್ಧಿಗಾಗಿ 
ಶ್ರಮಿಸುವ ಪ್ರಯತ್ನ ಹೆಚ್ಚಿದಷ್ಟೂ ನಮ್ಮ ಬದುಕು ಹಸನಾಗುತ್ತದೆ, ಹಸಿರಾಗುತ್ತದೆ. 

ವಾಲ್ಮೀಕಿ, ವ್ಯಾಸ, ಕಾಲಿದಾಸ, ಭಾಸ, ಭವಭೂತಿ, ಶೇಕ್ಸ್‌ಪಿಯರ್‌, ಶೆಲಿ, ಕೀಟ್ಸ್‌, ದಾಂತೆ, 
ವಚನಕಾರರು, ಬೇಂದ್ರೆ, ಕುವೆಂಪು, ಕಾರಂತ, ಶ್ರೀರಂಗ ಮುಂತಾದವರನ್ನು ಅವರ ಕೃತಿಗಳನ್ನು, 
ಸಾಧನೆಗಳನ್ನು ಮತ್ತೆ ಮತ್ತೆ ನೆನೆಯುವ ಮೂಲಕ ನಮ್ಮನ್ನು ನಾವು ಹೊಸದಾಗಿಸಿಕೊಳ್ಳುತ್ತೇವೆ. 

ಕಳೆದ ವರ್ಷದ ಸಂಕಲನದಲ್ಲಿ ಶಿವರಾಮ ಕಾರಂತರಿಗೆ ನೂರರ ನಮನ ಹೆಳಿದ್ದೆವು. 
ಈಗ ಶ್ರೀರಂಗರಿಗೆ ಶತಮಾನದ ಶರಣು ಹೇಳುತ್ತಿದ್ದೆ ವೆ. ಅಂಥ ಮಹಾನುಭಾವರ ಕೃತಿಗಳನ್ನು 
ಕುರಿತು ಇನ್ನಷ್ಟು ಹೊಸ ಹೊಳಹುಗಳನ್ನು ಪ್ರಕಟಿಸುವ ಪ್ರಯತ್ನ ಮಾಡಬೇಕಿದೆ. 

ಸಂಕಲನದ ವಿವಿಧ ವಿಷಯಗಳನ್ನು, ವಿಶೇಷವಾಗಿ "ನನ್ನ ಅವ್ವ ನನ್ನ ಅಪ್ಪ' ಮಾಲಿಕೆಯ 
ಲೇಖನಗಳನ್ನು ಮೆಚ್ಚಿ ಅನೇಕ ಮಿತ್ರರು ಪತ್ರಗಳನ್ನು ಬರೆದಿದ್ದಾರೆ, ಫೋನಿಸಿದ್ದಾರೆ, ಮುಖತಃ 
ಭೆಟ್ಟಿಯಾಗಿ ತಮ್ಮ ಪ್ರೀತಿ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾ ರೆ. ಸಂಕಲನದಲ್ಲಿ ಅವರೆಲ್ಲರ 
ಅಭಿಪ್ರಾಯಗಳನ್ನು ನಮೂದಿಸುವುದು ಸ್ಥ ಳಾಭಾವದಿಂದ ಸಾಧ್ಯವಾಗುತ್ತಿಲ್ಲ. ಆದರೆ ಅವರಿಗೆಲ್ಲ 
ನಮ್ಮ ಹಾರ್ದಿಕ ಕೃತಜ್ಞತೆಗಳನ್ನು ಹೇಳಲೇಬೇಕು. ಅಂಥವರ ಸದಾಶಯಗಳ ಅಡಿಗಲ್ಲುಗಳ 
ಮೇಲೆಯೇ ಸಂಕಲನದ ಸಭಾಂಗಣ ಬೆಳೆಯುವುದು. 

ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾ ನವು ಸಂಕಲನದ ಈ ಸಂಚಿಕೆಯ 
ಪ್ರಕಟಣೆಗೆ ನೀಡಿದ ಸಹಾಯಧನಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. 
೧ ಮೇ, ೨೦೦೩ ಸಿದ್ದಲಿಂಗ ಪಟ್ಟಣಶೆ 
ಹೂಮನೆ, ಧಾರವಾಡ - ೪ ಹೇಮಾ ಪಟ್ಟಣ ಣಶೆ 


೧೪ ಮೇ ೨೦೦೩ ೪ ಸಂಕಲನ "7-೯ 9 ೩ 


ಪರಿವಿಡಿ 

ಸಂಪಾದಕರ ಮಾತು/೩ 

೧. ನನ್ನ ಅಪ್ಪ ನನ್ನ ಅಮ್ಮ : "ನನ್ನ ಅವ್ವ ನನ್ನ ಅಪ್ಪ' ಮಾಲಿಕೆ : ಕೃತಜ್ಞತೆ - ೩: 

ಬಿ. ಎಂ. ರೋಹಿಣಿ / ೫-೧೦ 
೨. ಆರು ಕಿರು ಕವಿತೆಗಳು : ೧. ಗಾಜು, ೨. ಗಾಜಿನ ಚೂರು, ೩. ಗಾಜಿನ ಲೋಟ, ೪. ನಡುವೆ, 
೫. ದಂತದ ಗೊಂಬೆ, ೬. ಆಚೆ : ಸುಬ್ರಾಯ ಚೊಕ್ಕಾಡಿ/ ೧೦-೧೧ 

೩. ನೀರಾ-ಬರ : ಕವಿತೆ - ೭: ಬಿ. ಚನ್ನಪ್ಪ ಕತ್ತಿಗೆ / ೧೧-೧೨ 

೪. ಕನ್ನಡ ರಂಗಭೂಮಿ ಮತ್ತು ಶ್ರೀರಂಗ : ಎಚ್‌. ವಿ. ವೆಂಕಟಸುಬ್ಬಯ್ಯ/ ೧೨-೨೦ 

೫. ಎರಡು ಕವಿತೆಗಳು: ಕವಿತೆ - ೮, ೯: ಬಿ. ಎಂ. ಶರಭೇಂದ್ರಸ್ವಾಮಿ / ೨೦-೨೨ 

೬. ವಿಲಿಯಮ್‌ ಬಟ್ಲರ್‌ ಯೇಟ್ಸ್‌ : ಜಿ. ಬಿ. ಸಜ್ಜನ / ೨೨-೨೬ 

೭. ಜಾಗತೀಕರಣ ಮತ್ತು ಉದಾರೀಕರಣ : ಯು. ವೆಂಕಟ್ರಾಜ ರಾವ್‌ / ೨೬-೩೯ 

೮. ಏಳು ಕವಿತೆಗಳು : ಕವಿತೆ - ೧೦ ರಿಂದ ೧೬ : ಸಿ. ವಿ. ಶೇಷಾದ್ರಿ ಹೊಳವನಹಳ್ಳಿ / ೩೯-೪೦ 

೯. ಅರವಿಂದ ನಾಡಕರ್ಣಿ ಅವರ "ಎರಡು ಧ್ರುವ': ಜಿ. ಎನ್‌. ಉಪಾಧ್ಯ / ೪೦-೪೩ 
೧೦. ಸೂತಕದ ಮನೆಯಲ್ಲಿ : ಕವಿತೆ - ೧೭ : ಬಸೂ / ೪೩-೪೪ 
೧೧. ನಾನೇನು ಮಾಡಲಿ ಹೇಳಿ : ಸಣ್ಣಕತೆ : ಮಾಲತಿ ನಾಡಿಗ್‌ / ೪೪-೪೮ 
೧೨. ಬದುಕಿಗೊಂದು ಟಿಪ್ಪಣಿ : ಕವಿತೆ - ೧೮ : ಲಕ್ಷ್ಮೀನಾರಾಯಣ ಭಟ್‌ ಪಿ. / ೪೯-೫೪ 
೧೩. ಆತ ಮತ್ತೆ ಬರಲಿಲ್ಲ : ರೂಪಕ : ಪಂಚಾಕ್ಷರಿ ಹಿರೇಮಠ / ೫೫-೬೦ 
೧೪. ವಿಧಾನಸೌಧ ಮಾಯ! : ಲಲಿತ ಹಾಸ್ಯ : ಹ. ಶಿ. ಭೈರನಟ್ಟಿ / ೬೦-೬೩ 
೧೫. ಅಜ್ಜನಮನೆ ಅಂಗಳದ ಮಾವಿನಮರ : ಲಲಿತ ಪ್ರಬಂಧ : ವಿಜಯಾ ಶ್ರೀಧರ್‌ / ೬೩-೬೭ 
೧೬. ಪುಸ್ತಕ ಪರಿಶೀಲನೆ : / ೬೭-೭೬ 
ಕೆಂಡಸಂಪಿಗೆ : ಬಸವರಾಜ ಸಬರದ : ಎ. ಮುರಿಗೆಪ್ಪ 
ಬಾನರಂಗ : ಡಿ. ಎನ್‌. ಅಕ್ಕಿ, : ಎಂ.ಆರ್‌. ಮುಂದಾರವಲ್ಲಿ 
ಆತ್ಮಸಾಕ್ಷಿಯ ಹಾವಳಿಗಳು : ವಿಜಯೇಂದ್ರ ಪಾಟೀಲ : ಜಿ. ಟಿ. ಶ್ರೀಧರ ಶರ್ಮ 
ಹುಡುಕಾಟದ ಹೊತ್ತು : ನಿರಂಜನ ವಾನಳ್ಳಿ : ಜಿ. ಟಿ. ಶ್ರೀಧರ ಶರ್ಮ 
ರಸಾಯನ : ಪ್ರ.ಸಂ.ಎಸ್‌. ಸಿ. ಬಾಗಿ : ಮನು ಬಳಿಗಾರ್‌ 
ಜ್ಹೇನು : ಪ್ರ.ಸಂ. ಕೀರ್ತಿನಾಥ ಕುರ್ತಕೋಟಿ : ಅ. ರಾ. ಯಾರ್ದಿ 
ಕಡಲ ಧ್ಯಾನ : ವಸಂತ ಬನ್ನಾಡಿ: ದುಷ್ಕಂತ ನಾಡಗೌಡ 
ಸಾಕ್ಷಾತ್ಕಾರ : ಅನು.: ನಾ. ದಾಮೋದರ ಶೆಟ್ಟಿ : ಸಂಪಿಗೆ ತೋಂಟದಾರ್ಯ 
ನವನೀತ : ವಿಜಯಾ ಶ್ರೀಧರ್‌ : ಸಂಪಿಗೆ ತೋಂಟದಾರ್ಯ 
ಥೇಮ್ಸ್‌ದಿಂದ ಟೈಬರ್‌ವರೆಗೆ : ವೆಂಕಟೇಶ ಮಾಚಕನೂರ : ಸಂಪಿಗೆ ತೋಂಟದಾರ್ಯ 
ನವೋದಯ ಕತೆಗಳು : ಎಸ್‌. ಪ್ರಸಾದಸ್ವಾಮಿ : ಜಿ. ಕೆ. ರವೀಂದ್ರಕುಮಾರ್‌ 
ನರವಿಂಧ್ಯ : ಕಂನಾಡಿಗಾ ನಾರಾಯಣ : ಜಿ. ಕೆ. ರವೀಂದ್ರಕುಮಾರ್‌ 
೧೭. ಸಂಕಲನ ಸ್ವೀಕರಿಸಿದ ಪುಸ್ತಕಗಳು : ೭೭-೭ 
೧೮. ಸಂಕಲನ ಅನಿಸಿಕೆ : ೭೮-೮೦ 


gl 


EA MNS 


೧೯. ಕಡೀ ಪುಟ : ಸಿದ್ದಲಿಂಗ ಪಟ್ಟಣಶೆಟ್ಟಿ : ಆವರಣ ಪುಟ ೩ 


೪ $ ಸಂಕಲನ -೯ $ ೧೪ ಮೇ ೨೦೦೩ 


ಸತ ೫ ಗ ತ ) ಇಂ ಜ್ಞಾ 
ಸ ಅವ್ವ ನನ್ನ ಅಪ್ಪ ಮಾಲಿಕೆ: ಕೃತಜ್ಞತೆ- 


ಲ «ಜಾ 


$೨ 


ನನ್ನ ಅಪ್ಪ ನನ್ನ ಅಮ್ಮ ಬಿ. ಎಂ. ರೋಹಿಣಿ 


“ನನ್ನ ಮಗಳು ಎಸ್‌.ಎಸ್‌.ಎಲ್‌.ಸಿ. ಆಗುವ ವರೆಗೆ ಮಾತ್ರ ನಾನು ಬದುಕಿದರೆ 
ಸಾಕು.'' ಎಸ್‌.ಎಸ್‌.ಎಲ್‌.ಸಿ. ಮುಗಿದ ಮೇಲೆ “ಟೀಚರ್‌ ಟ್ರೈನಿಂಗ್‌ ಮುಗಿವ ವರೆಗೆ ಮಾತ್ರ 
ಬದುಕಿದರೆ ಸಾಕು.'' ಅದೂ ಮುಗಿದ ಮೇಲೆ “ಒಂದು ಕೆಲಸ ಸಿಗುವ ವರೆಗೆ ಮಾತ್ರ 
ಬದುಕಿದರೆ ಸಾಕು” ಎಂದು ಯಮಧರ್ಮರಾಯನಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ೭೪ 
ವರ್ಷಗಳ ವರೆಗೆ ಅಸ್ತಮಾ ರೋಗದೊಂದಿಗೆ ಹೋರಾಟ ನಡೆಸುತ್ತಾ ೧೫ - ೮ - ೧೯೭೭ ರಂದು 
ನಿಧನರಾದ ನನ್ನ ಅಪ್ಪನದು ವರ್ಣರಂಜಿತ ವ್ಯಕ್ತಿತ್ವ. ನನಗೆ ಬುದ್ದಿ ತಿಳಿಯುವಷ್ಟು ಹೊತ್ತಿಗಾಗಲೇ 

ಎಲ್ಲಾ ವರ್ಣಗಳೂ ಮಾಸಿ ಕೇವಲ ಕರಿನೆರಳಷ್ಟೇ ಮುಸುಕು ಹಾಸಿ ಮುಚ್ಚಿಕೊಂಡಿತ್ತು. 
ಜೀವನದ ದೊಡ್ಡ ಕಟ್ಟಡ ಕಟ್ಟಬೇಕೆಂದು ಕನಸೇನೋ ಕಂಡರು, ಆದರೆ ಅದಕ್ಕೆ ಭದ್ರವಾದ 
ಅಡಿಪಾಯವನ್ನು ಕಟ್ಟುವುದಕ್ಕೇ ಮರೆತುಬಿಟ್ಟರು. ಜೀವನದ ಪೂರ್ವಾರ್ಧವನ್ನು ಉಳಿದರ್ಧ 
ಭಾಗದ ಸಂಕಟವನ್ನು ಹೆಚ್ಚಿಸುವುದರಲ್ಲೇ ಕಳೆದರೇನೋ ? ಪ್ರಪಂಚದಲ್ಲಿ ಎಲ್ಲರಿಗೂ ಜೀವನ 
ಬೇಡಿ ಪಡೆದದ್ದಲ್ಲ, ಗಳಿಸಿದ್ದಲ್ಲ, ಅಕಸ್ಮಾತ್ತಾಗಿ ಸಿಕ್ಕಿದ್ದು. ಅದನ್ನು ಅಮೃತಶಿಲೆಯಿಂದ 
ಕಟ್ಟುವವರಿರಬಹುದು. ಕಲ್ಲು ಮಣ್ಣುಗಳಿಂದ ಕಟ್ಟುವವರಿರಬಹುದು. ಜೀವನವನ್ನು ಸಮರಾಂಗಣ್ಕೆ 
ಹೋಲಿಸಿದರೂ ತಪ್ಪುಗಳಂಬ ಧೂಳು ಎದ್ದೇ ಏಳುತ್ತದೆ. 

ತುಂಬೆಯ ಕಾಣೆಮಾರಿನಲ್ಲಿ ನಯಂಪಳ್ಳಿ ಸುಂದರರಾಯರ ಗೇಣಿದಾರರಾಗಿ ಕೃಷಿಕ 
ವೃತ್ತಿಯನ್ನು ಕೈಗೊಂಡಿದ್ದ ನನ್ನ ಅಪ್ಪ ಟಿ. ಕೊಗ್ಗಪ್ಪ ಅವರದ್ದು ಒಂದು ಅವಿಭಕ್ತ ಕುಟುಂಬ. 
ಬೇಸಾಯದ ಜೊತೆಗೆ ನಮ್ಮ ಕುಲ ಕಸುಬಾದ ಕಳ್ಳು ತೆಗೆದು ಬೆಲ್ಲ ಮಾಡುವುದೂ ಕೂಡಾ 
ಮುಖ್ಯ ಉದ್ಯೋಗ. ಈ ಕೆಲಸಗಳಿಗಾಗಿ ಹಲವಾರು ಮಂದಿ ಆಳು ಕಾಳುಗಳು. ಆಗ ಒಂದು 
ಹೊತ್ತಿಗೆ ಅನ್ನ ಬೇಯಿಸುತ್ತಿದ್ದ ತಾಮ್ರದ ಪಾತ್ರೆಯ ಗಾತ್ರದಿಂದಲೇ ಉಣ್ಣುವ ಜನಗಳ 
ಸಂಖ್ಯೆಯನ್ನು ಕಂಡು ನಾನು ಬೆರಗಾಗಿದ್ದೆ. ಅನಕ್ಷರಸ್ಥರಾಗಿದ್ದ ಅಜ್ಜ ತನ್ನ ನಾಲ್ಕು ಮಂದಿ 
ಗಂಡುಮಕ್ಕಳಿಗೂ ಮನೆಯಲ್ಲೇ ಒಬ್ಬ ಕೇರಳದ ಪಂಡಿತನನ್ನು ಕರೆಸಿ ಪಾಠ ಹೇಳಿಕೊಡಲು 
ನಿಯಮಿಸಿದ್ದರಂತೆ. ಅವನಿಗೆ ಮನೆಯ ಕೆಲಸಕ್ಕೆ ಬರುವ ಹೆಣ್ಣುಮಗಳೊಬ್ಬಳೊಡನೆ ಸಖ್ಯ 
ಬೆಳೆದು ಅವಳೊಡನೆ ಊರು ಬಿಟ್ಟು ಓಡಿಹೋದ ಮೇಲೆ ಮೂರು ನಾಲ್ಕು ವರ್ಷ 
ಬಂಟ್ವಾಳದ ಶಾಲೆಯೆಂಬ ಗುಡ್ಡೆಗೆ ಮಣ್ಣು ಹೊತ್ತದ್ದಾಯಿತು. ಸಾಂಪ್ರದಾಯಿಕ ಶಿಕ್ಷಣ ಈ 
ನಾಲ್ಕು ಮಕ್ಕಳಿಗೂ ಅಷ್ಟಕ್ಕಷ್ಟೇ ! ನಂತರದ್ದೆಲ್ಲಾ ಸ್ವಯಾರ್ಜಿತ. ಚೆನ್ನಾಗಿ ತಿಂದುಂಡು, ಉಟ್ಟು 
ಮೆರೆವಷ್ಟು ಸುಖ ಸೌಲಭ್ಯವಿದ್ದ ಎಲ್ಲರೂ ಮೈ ಮುರಿದು ದುಡಿದರೂ ನನ್ನ ಅಪ್ಪ ಮಾತ್ರ 
ಶೋಕೀಲಾಲನಾಗಿಯೇ ಬಾಳಿದ್ದನ್ನು ತನ್ನ ವೃದ್ಧಾ ಪ್ಯದಲ್ಲಿ ನನ್ನಲ್ಲಿ ಹೇಳಿ ವ್ಯಥೆ ಪಟ್ಟದ್ದುಂಟು. 

"ಜ್ಯಾಕ್‌ ಆಫ್‌ ಆಲ್‌, ಮಾಸ್ಟರ್‌ ಆಫ್‌ ನನ್‌' ಎಂಬ ಮಾತಿನಂತೆ ನನ್ನ ಅಪ್ಪ 
ಕೈ ಹಾಕದ ಕೆಲಸವಿಲ್ಲ. ಸ್ವಾತಂತ್ರ್ಯ ಚಳುವಳಿಯ ಬಿಸಿ ಮೂಲೆ ಮೂಲೆಗಳಲ್ಲೂ ವ್ಯಾಪಿಸುತ್ತಿರುವ 
ಆ ಕಾಲದಲ್ಲಿ ಖಾದಿ ಬಟ್ಟೆ ತೊಟ್ಟು ಅವುಗಳನ್ನು ಮಾರಾಟ ಮಾಡುವ ಕೆಲಸವನ್ನು 
ಮಾಡಿದರೂ ಗಂಭೀರವಾಗಿ ಚಳುವಳಿಯ ಬೇರೆ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲಿಲ್ಲ. 
ನಾಲ್ಕಕ್ಸರ ಕಲಿತ ಬಿಸಿರಕ್ತದ ತರುಣರು ಮಾಡುವ ಎಲ್ಲಾ "ಅಥರ್ವಣ'ಗಳನ್ನೂ ತನ್ನ 


೧೪ ಮೇ ೨೦೦೩ ಆ ಸಂಕಲನ -೯ * ೫ 


ಯೌವನದಲ್ಲಿ ಮಾಡಿದ ಅವರು ಅನಕ್ಷರಸ್ಥರಿರುವ ಆ ಆ ಕುಗ್ರಾಮದಲ್ಲಿ ಒಬ್ಬ ಪಾಳೆಯಗಾರನಂತೆ 
ಮೆರೆದುದು ಅವರ ಮಾತಿನಿಂದಲೂ ಊರ ಹಿರಿಯರಿಂದಲೂ ನಾನು ಕೇಳಿಸಿಕೊಂಡಿದ್ದೆ. 

ಮೇಲ್ವರ್ಗದ ಜಮೀನುದಾರರ "ಅಹಂ 'ಗಳಿಗೆ. ಸಮಾಜದಲ್ಲಿ ಮಾಡುವ ಶೋಷಣೆಗಳಿಗೆ 
ವಿರುದ ನಿಂತು ಸೆಣಸಿದ್ದು ಬಹಳ ಸ್ವಾರಸ್ಯದ ಕಥಾನಕ. ಯಕ್ಷಗಾನ, ಸಂಗೀತ, ನಾಟಕ, 
ಸಾಹಿತ್ಯಾ ಧ್ಯಯನ ಹೀಗೆ ಹತ್ರಾ ರು ಆಸಕ್ತಿ ಗಳನು ಮೈಗೂಡಿಸಿಕೊಂಡ ಅಪ್ಪ ಯಾವುದನ್ನೂ 
ಗಂಭೀರವಾಗಿ ಬೆಳೆಸಿಕೊಳ್ಳಲಾಗದ ಚೆಂಚಲ ಪ್ರವೃತ್ತಿಯವರು. ಕೃಷಿಯಲ್ಲೂ ಗುಡ್ಡ ಅಗೆಸಿ 
ನೂತನವಾದ ಯೋಚನೆ, ಯೋಜನೆಗಳ ಮೂಲಕ ಹಳ್ಳಿಯಲ್ಲಿ ಯಾರೂ ಮಾಡಿರದ ಬೆಳೆಯನ್ನು 
ತೆಗೆದರೂ ಅದರಲ್ಲೂ ದೃಢವಾಗಿ ನಿಲ್ಲದ "ಮಂಡೂಕ ಮನಸ್ತು' ಉಳ್ಳವರು. ಹೋಟೇಲು, 
ಶರಾಬು ಅಂಗಡಿ, ಜೀನಸಿನ ಅಂಗಡಿ, ಮರದ ವ್ಯಾಪಾರ ಹೀಗೆ ಮಾಡದ ವ್ಯಾಪಾರವಿಲ್ಲ. 

ಆದರೆ ಎಲ್ಲೂ ನಿಲ್ಲದ ಜಂಗಮ. ಸಾಹಿತ್ಯದ ಬಗ್ಗೆ ಮಾತ್ರ ಗಂಭೀರವಾದ ಸ್‌ ಸಾಗಿತ್ತು 
ಅನ್ನುವುದಕ್ಕೆ ಅವರ ಪುಸ್ತಕ ಸಂಗ್ರಹ ಮತ್ತು ಜ್ಞಾ 2 ನವೊಂದೇ ಆಧಾರ. ಸ್ವಾತಂತ್ರ್ಯ ಚಳುವಳಿಯ 
ಕಾಲದಲ್ಲಿ ಖಾದಿ ಬಟ್ಟೆ ಹೊತ್ತು ಊರೂರು ಸುತ್ತಿ ದ್ದು ಸ್ವಾತಂತ್ರ್ಯ ಪ್ರೇಮಕ್ಕಿಂತಲೂ ಹೆಚ್ಚು 
ಆ ಕೆಲಸ ಮಾಡುವುದು ಹೇಗೆ ಏನು ಎಂಬ ಕುತೂಹಲ ತಣಿಸಲಿಕ್ಕಾಗಿ. ಆದರೆ ಜೀವನದ 
ಉತ್ತರಾರ್ಧದಲ್ಲಿ ಯಾರಿಂದಲೂ ಕೊಳ್ಳಲಾಗದ, ಕಸಿಯಲಾಗದ "ಅಸ್ತಮ' ರೋಗಪೀಡಿತರಾದ 
ಮೇಲೆ ಚರಕಾದಿಂದ ನೂಲು ತೆಗೆದು ಅಂಗಡಿಗೆ ಮಾರಿ ನನಗೂ ತಮ್ಮನಿಗೂ ಅಂಗಿ 
ಹೊಲಿಸಲು ಬಟ್ಟೆ ತಂದಿದ್ದರು. ಮತ್ತೆ ಮತ್ತೆ ಅದೂ ಕೈಲಾಗದಾಗ ಚರಕಾವನ್ನು 
ಎದುರಿಗಿಟ್ಟುಕೊಂಡು ಕಣ್ಣೀರಿಡುವುದಷ್ಟೇ ಆಗಿತ್ತು. 

ಆ ಕಾಲದಲ್ಲಿ ನನ್ನ ಅಪ್ಪ ಅಮ್ಮನದು "ಲೇಟ್‌ ಮ್ಯಾರೇಜ್‌' ಅನ್ನಬಹುದು. ೩೨ 
ವರ್ಷದ ಅಪ್ಪ ಮಂಜೇಶ್ವರದ ಗೊಳಿದಡಿಯ ಮೋನಪ್ಪ ಮತ್ತು ಮಂಜಮ್ಮ ದಂಪತಿಗಳ ೧೦ 
ಮಕ್ಕಳಲ್ಲಿ ಒಬ್ಬಳಾದ ನನ್ನ ಆಮ್ಮ ಬಿ. ಎಂ. ದೇಘೌಯನ್ನು ಮದುವೆಯಾಗಿದ್ದರು. ಶ್ಯಾನುಭೋಗಿಕೆಯ 
ಸರಕಾರಿ ಕೆಲಸದ ೧೫ ರೂ. ಸಂಬಳದಲ್ಲಿ ನನ್ನ ಅಜ್ಜ ೧೦ ಮಕ್ಕಳಿಗೂ ವಿದ್ಯೆ ಕೊಡಿಸಿದ್ದು ಆ 
ಕಾಲದ ವಿಶೇಷ. ಗಂಡುಮಕ್ಕಳು ಕಾಲೇಜು ಹಂತದ ವರೆಗೂ ಹೆಣ್ಣುಮಕ್ಕಳು ೪-೫ ನೆಯ 
ತರಗತಿಯ ವರೆಗೂ ಹಾರ? ಮೆಟ್ಟಿಲು ಹತ್ತಿದ್ದರು. ಆ ಕಾಲದಲ್ಲಿ ಮೊತ್ತ ಮೊದಲು 
ಅಕ್ಷರಾಭ್ಯಾಸ ಕಂಡ ಮನೆತನ ಅಮ್ಮನದು. ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ ಹರಿಜನರಿಗೆ 
ಶಾಲೆ ತೆರೆದು ಅವರೊಂದಿಗೆ ಬೆರೆಯುತ್ತಿದ್ದಾರೆಂದು ಜಾತಿ ಬಹಿಷ್ಕಾರವನ್ನೂ ಪಡೆದ ಮನೆ. 
ಒಳ್ಳೆ ಸ್ಥಿ ತಿವಂತರೆಂದು ಭಾವಿಸಿ ನನ್ನ ಅಜ್ಜ ಅಮ್ಮನನ್ನು ಅಪ್ಪನಿಗೆ ಮದುವೆ ಮಾಡಿಕೊಟ್ಟಿದ್ದರು. 
ಅಮ್ಮನಿಗೆ ಹುಟ್ಟಿದ ಮೂವರು ಮಕ್ಕಳೂ ಹುಟ್ಟುವಾಗಲೇ ಮೃತರಾದುದರಿಂದಲೂ, ಅಪ್ಪನ 
"ಕಾರುಬಾರು' ಅಜ್ಜನಿಗೆ ಹಿಡಿಸದ್ದರಿಂದಲೂ ಅಮ್ಮನಿಗೆ ಬೇರೆ ಮದುವೆ ಮಾಡಿಸುವ ವ್ಯವಸ್ಥೆ 
ಮಾಡಿದ್ದರಂತೆ ಅಜ್ಜ. ಮೂರನೆಯ ಹೆರಿಗೆಗೆ ಬಂದ ಅಮ್ಮನನ್ನು ಗಂಡನ ಮನೆಗೆ 
ಕಳಿಸಿಕೊಡುವುದಿಲ್ಲವೆಂಡು ತಿಳಿಸಿದಾಗ ಒಂದು ದಿನ ಮಂಜೇಶ್ವರಕ್ಕೆ ಬಂದ ನನ್ನ ಅಪ್ಪ 
ಅಮ್ಮನನ್ನು ಅಂಗಳಕ್ಕೆ ಕರೆದು "ನನ್ನಿಂದ ನಿನಗೆ ಯಾವ ಸುಖವೂ ಸಿಗಲಾರದು. ನೀನು ನಿನ್ನ 
ಅಪ್ಪ ಹೇಳಿದಂತೆ ಸುಖವಾಗಿರು. ನಾನು ನಿನಗೆ ಕೊನೆಯದಾಗಿ ಹೇಳಿ ಹೋಗಲು ಬಂಡೆ” 
ಬದು ಕಾವ್ಯಾತ್ಮ ಕವಾಗಿ ಹೇಳಿದಾಗ ಅಮ್ಮ “ಇಲ್ಲ ನಾನು ಸತ್ತರೂ ಬದುಕಿದರೂ ನಿಮ್ಮೊಟ್ಟಿಗೆ 
ಬಾಳುವೆ ನಡೆಸುವೆ ' ಎಂದು ಹೇಳಿದರಂತೆ. ಅಜ ಅಜ್ಞನಲ್ಲಿ ನನ್ನ ಹೆಂಡತಿಯನ್ನು ನಾನು ಕರೆದೊಯ್ಯಲು 
ಬಂದಿದ್ದೇನೆಂದು ತಿಳಿಸಿದರಂತೆ. ಕೆಂಡಾಮಂಡಲ ರೋಷಗೊಂಡ ಅಜ್ಜನಿಗೂ ಅಪ್ಪನಿಗೂ ಮಾತಿನ 
ಚಕಮಕಿ ನಡೆದು ಅಮ್ಮನನ್ನು ಎಳೆದುಕೊಂಡೇ ಕರೆದೊಯ್ದರಂತೆ. ಅಂದಿನಿಂದ ನನ್ನ ಅಮ್ಮನೊಡನೆ 


೬ $ ಸಂಕಲನ -೯ $ ೧೪ ಮೇ ೨೦೦೩ 


ತವರುಮನೆ ಸಂಬಂಧ ಅಷ್ಟಕ್ಕಷ್ಟೇ. ತವರುಮನೆಯವರು ದೂರ ಮಾಡಿದ ದುಃಖಕ್ನೋ, 
ಸ್ವಾಭಿಮಾನದ ಕಿಡಿ ಹೊತ್ತಿದುದರಿಂದಲೋ ಮುಂದಿನ ವರ್ಷಗಳಲ್ಲಿ ಎಂತಹ ದಾರಿದ್ರದಲ್ಲಿ 
ನರಳಿದರೂ ಸಹಾಯಕ್ಕಾಗಿ ಯಾಚಿಸಲು ಅಪ್ಪನಾಗಲೀ ಅಮ್ಮನಾಗಲೀ ಮುಂದಾಗಲಿಲ್ಲ. ನನ್ನ 
ಸೋದರ ಮಾವಂದಿರೆಲ್ಲರೂ ಮೊದಲ ಮಹಾಯುದ್ಧದ ಕಾಲದಲ್ಲೇ ಸೇನೆಗೆ ಸೇರಿ ಸೇವೆ 
ಸಲ್ಲಿಸಿ ಮರಳಿ ಬಂದು ದೊಡ್ಡ ದೊಡ್ಡ ಸರಕಾರೀ ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿದ್ದರು. 
ಇಂತಹವರ ಸಂಬಂಧಿಗಳು ನಾವೆಂದು ಹೇಳಿದರೆ ಯಾರೂ ನಂಬಲಾರದಷ್ಟು ದಾರಿದ್ರ್ಯ 
ನಮ್ಮದಾಗಿತ್ತು. ಅಪ್ಪ ಅಮ್ಮನನ್ನು ವರಿಸುವ ಕಾಲಕ್ಕಾಗಲೇ ಹೆಣ್ಣುಗಳ ಸಖ್ಯ ಬೆಳೆಸಿ 
ವಿಷಯಲೋಲುಪರು. ಮದುವೆಯಾದ ಮೇಲೂ ಆ ಸಂಪರ್ಕವನ್ನು ಕಡಿಯಲಾರದಷ್ಟು 
ಘನಿಷ್ಠವಾಗಿತ್ತು. ಅಮ್ಮ ಮದುವೆಯಾಗಿ ಹೋದ ಹೊಸದರಲ್ಲಿ ಅಪ್ಪನ ಪ್ರೇಯಸಿಯೊಬ್ಬಳು 
ಅಪ್ಪನನ್ನು ಕಾಣಲು ಮನೆಗೆ ಬಂದಿದ್ದಳಂತೆ. ವಿಷಯ ತಿಳಿದ ಅಮ್ಮ ಅವಳನ್ನು ಮನೆಯ 
ಒಳಗೆ ಪ್ರವೇಶ ನಿರಾಕರಿಸಿದರು. ಆಗ ಆಕೆ “ನೀನು ಮೊನ್ನೆ ಬಂದವಳಾಗಿದ್ದೀ, ನನಗೆ ಮೊದಲೇ 
ನಿನ್ನ ಗಂಡ ಮಿಂಡನಾಗಿದ್ದಾನೆ'' .ಎಂದು ಅಬ್ಬರಿಸಿ ಹೋದಳಂತೆ. ವಿಷಯ ತಿಳಿದ ಅಪ್ಪ 
ಅಮ್ಮನನ್ನು ಗದರಿಸಿ “ಹೇಳಿದಷ್ಟು ಕೆಲಸ ಮಾಡಿಕೊಂಡು ಬಿದ್ದುಕೊಂಡಿದ್ದರೆ ನಿನಗೂ ಕ್ಷೇಮ 
ನನಗೂ ಕ್ಷೇಮ'' ಎಂದು ತಾಕೀತು ಮಾಡಿದರಂತೆ. "ಇಂತಹ ಗಂಡನ ಜತೆ ಹೇಗೆ ಬಾಳಿದಿರಿ', 
ಎಂದು ವೃದ್ಧಾಪ್ಯದಲ್ಲಿ ಅಮ್ಮನಲ್ಲಿ ಕೇಳಿದಾಗ, “ಯಾವ ಗಂಡನೂ ನಿನ್ನ ಅಪ್ಪನಿಗಿಂತ 
ಹೊರತಲ್ಲ. ನನಗೆ ಎರಡನೇ ಮದುವೆ ಮಾಡಬೇಕೆಂದು ನಿನ್ನ ಅಜ್ಜ ಹೇಳಿದಾಗಲೂ ನನ್ನ 
ಮನಸ್ಸಿನಲ್ಲಿದ್ದುದೂ ಅದೇ. ನನ್ನ ಸುತ್ತುಮುತ್ತಲ ಕುಟುಂಬದಲ್ಲಿ ಎಲ್ಲಾ ಗಂಡುಸರೂ ಹೀಗೆಯೇ 
ಇರುವವರು. ಸವಕಳಿ ನಾಣ್ಯ ಚಲಾವಣೆಯಲ್ಲಿರುವುದಿಲ್ಲ. ಮದುವೆ ನನ್ನ ಬಾಳಿನ ಬಿರುಗಾಳಿ. 
ಅದು ಎಲ್ಲಿಗೆ ಒಯ್ಕುತ್ತೋ ಒಯ್ಯಲಿ ಎಂದು ಗಟ್ಟಿ ನಿರ್ಧಾರ ಮಾಡಿಕೊಂಡೆ'” ಎಂದರು. 
ಐದನೆಯ ತರಗತಿ ವರೆಗೆ ಸ್ವಲ್ಪ ಮಟ್ಟಿನ ಅಕ್ಷರಾಭ್ಯಾಸ ಪಡೆದಿದ್ದ ನನ್ನ ಅಮ್ಮ ಬೀಜದ 
ಕಾರ್ಯಾನೆಗೆ ಹೋಗುತ್ತಿದ್ದಾಗ ವಾರದ ಸಂಬಳಕ್ಕೆ ಹೆಬ್ಬೆಟ್ಟಿನ ಗುರುತೇ ಬಳಸುತ್ತಿದ್ದುದು ಅವರು 
ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಗ ನಮಗೆ ತಿಳಿಯಿತು. ಯಾಕೆ ಹೀಗೆ ಮಾಡಿದಿರಿ ? ಎಂದಾಗ 
“ಅಲ್ಲಿ ದುಡಿವವರೆಲ್ಲ ಹೆಬ್ಬೆಟ್ಟಿನವರು. ನನಗೆ ಒಬ್ಬಳಿಗೆ ಪೆನ್ನು ಪೆನ್ಸಿಲು ಒದಗಿಸಲು ಕೇಳುವುದು 
ಗೇಲಿಗೆ ಕಾರಣವಾಗುವುದು ಬೇಡವೆಂದು ಹಾಗೆ ಮಾಡಿದೆ” ಎಂದು ಹೇಳಿದಾಗ ಕನ್ನಡ, 
ಇಗ್ಲಿಷ್‌, ಮಲೆಯಾಳ ಆಕ್ಚರಗಳನ್ನು ಓದಬಲ್ಲ ಅಮ್ಮನ ದುಸ್ತಿ ತಿಯ ಬಗ್ಗೆ ವಿಷಾದ ಮೂಡಿತು. 
ತಂದೆಯ ತಂದೆಯ ಮರಣದ ತರುವಾಯ ಕೃಷಿ ಭೂಮಿ ಸೋದರರೊಳಗೆ ಪಾಲಾಗಿ 
ತುಂಡು ತುಂಡಾದರೂ ಚಿನ್ನದಂತಹ ಮಣ್ಣು ಅದು. ಅಲ್ಲಿ ತೋಡು, ಕಾಡುಗಳು, ತೊರೆ 
ಕೆರೆಗಳು, ಹಸಿರು ಗುಡ್ಡಗಳು. ಪುಷ್ಕಳವಾಗಿ ಹಣ್ಣ ನ್ನು ಕೊಡುವ ನೆಕ್ಕರೆ ಮಾವಿನ ಮರಗಳು, 
ಮುಗಿಲಿಗೆ ಕೈ ಮುಗಿವ ತಾಳೆ ಮರಗಳು, ಕೊಟ್ಟಿಗೆಯಲ್ಲಿ ಕೂಗುವ ದನಕರು ಎಮ್ಮೆಗಳು, 
ಬಹಳ ದೊಡ್ಡ ಗಾತ್ರದ "ಟಾಮಿ' ಎಂಬ ಮುದ್ದಿನ ನಾಯಿ, ರಾತ್ರಿ ಹೊತ್ತು ನಾವೆಲ್ಲಾ 
ಮಲಗಿದಾಗ ಮನೆಯ ಒಳಗೆ ಬಂದ ಕಡಂಬಳ ಎಂಬ ವಿಷದ ಹಾವನ್ನು ಕಚ್ಚಿ ಕೊಂದು ಪ್ರಾಣ 
ತೆತ್ತ ನನ್ನ ಪ್ರೀತಿಯ ಬೆಕ್ಕು ಇವುಗಳೆಲ್ಲಾ ನನ್ನ ಮನಃಪಟಲದಲ್ಲಿ ಅಚ್ಚೊತ್ತಿದ ಸ್ಥಿರ ಚಿತ್ರಗಳು. 
ನೆನಪಿನ ಉಗ್ರಾಣದಿಂದ ಮತ್ತೆ ಮತ್ತೆ ಅದನ್ನೆತ್ತಿ ನೋಡಿಕೊಳ್ಳುವುದೇ ಅಪೂರ್ವ ಆನಂದ. 
ನನ್ನ: ಅಪ್ಪ ಅಮ್ಮನಿಗೆ ನಾಲ್ಕನೆಯ ಮಗುವಾಗಿ ಜನಿಸಿದ ನಾನು ಕಪ್ಪು ಚರ್ಮ 
ಹೊತ್ತು ಹೇಗೆ ಹುಟ್ಟಿದೆನೋ. ಅಪ್ಪ ಅಮ್ಮ ಇಬ್ಬರೂ ಬಿಳಿ. ಬಣ್ಣ ದವರಾದುದರಿಂದ 


೧೪ ಮೇ ೨೦೦೩ ೪ ಸಂಕಲನ-೯. 9 ೭ 


ಆಸ್ಪತ್ರೆಯಲ್ಲಿ ಮಗು ಬದಲಾಗಿದೆ ಎಂದೇ ಕೆಲ ಕಾಲ ನನ್ನನ್ನು ನಂಬಿಸಿದ್ದರು ನನ್ನ ಬಂಧುಗಳು. 
ಆಗಲೆಲ್ಲಾ ನಾನು ಕೀಳರಿಮೆಯಿಂದ ಕುಗ್ಗಿ ಮೌನದ ಮುಸುಕು ಹೊತ್ತು ಪಾತಾಳಕ್ಕಿಳಯುತ್ತಿದ್ದೆ. 
ಆದರೂ ಅಪ್ಪ ಅಮ್ಮನ ಪ್ರೀತಿಯ ಮಹಾಪೂರದಲ್ಲಿ ಹೆ ನನ್ನಂತೆ ತಂಪಾಗಿ ಬೆಳೆಯುವುದು 
ನನ್ನ ಕಾಲದ ಮಕ್ಕಳ ಭಾಗ್ಯದಲ್ಲಿರಲಿಲ್ಲ. ತುಬೆಯ ಶಾಲೆಗೆ ಸೇರಿಸುವಾಗ ಶಾಲೆಯ ಮಕ್ಕಳಿಗೆಲ್ಲಾ 
ತಿಂಡಿ ಹಂಚಿದ್ದು ನನ್ನನ್ನು ಎಲ್ಲರೂ ಗೌರವದಿಂದ ಕಾಣುವಂತಾಯಿತು. ನಯಂಪಳ್ಳಿ 
ಸುಂದರರಾಯರು ತನ್ನ ಜಮೀನನ್ನೆಲ್ಲಾ ಖಾದ್ರಿ ಬ್ಯಾರಿ ಎಂಬವರಿಗೆ ಮಾರಿದ್ದರಿಂದ ನನ್ನ 
ಅಪ್ಪ ಮಣ್ಣಿನ ಸಂಬಂಧವನ್ನೇ ಕಡಿದುಕೊಂಡು ಸ್ವಾಭಿಮಾನವೋ, ದುರಭಿಮಾನವೋ, ಹುಂಬ 
ಧೈರ್ಯವೋ, ಅಹಂಕಾರವೊೋ ಅಥವಾ ಇವೆಲ್ಲದರ ಮಿಶ್ರಣವೋ ಆಗಿ ಮಂಗಳೂರಿಗೆ ನಡೆದು 
ಬಿಟ್ಟರು. ಹೋಟೇಲು ನಡೆಸುವುದೆಂದು ಸೋದರಳಿಯನ ಮನೆಯಲ್ಲಿ ತಂಗಿದರೂ ಯಾವೊಂದು 
SG ಕಾರ್ಯರೂಪಕ್ಕೆ ಬರದೇ ಇಲ್ಲಿ ಸಿಟಿ ಬೋರ್ಡ್‌ನಲ್ಲಿ, ವಾಚ್‌ಮನ್‌ ಆಗಿ, ಸಣ್ಣ 
ಗೂಡಂಗಡಿ ಇಟ್ಟು ಜೀವನ ಸಾಗಿಸತೊಡಗಿದರು. ತುಂಬೆಯ ಮಣ್ಣಿನ ಯಣ ಕಡಿದುಕೊಂಡದ್ದೇ 
ಅಪ್ಪನ ಬಾಳಿನ ಅವನತಿಗೆ ನಾಂದಿಯಾಯಿತು. ಆಗೊಮ್ಮೆ ಈಗೊಮ್ಮೆ ಕಾಡುತ್ತಿದ್ದ ಅಸ್ತಮಾ 
ನಿತ್ಯಸಂಗಾತಿಯಾಯಿತು. ಇಲ್ಲಿಂದಲೇ ಅಮ್ಮನ ಸಾಹಸದ ಬದುಕು ಆರಂಭವಾಯಿತು. 

ಅಪ್ಪನ ಕಾಯಿಲೆಗೆ ಶುಶ್ರೂಷೆ ಮಾಡುತ್ತಾ, ಹೊಟ್ಟೆಪಾಡಿಗಾಗಿ ಮೈ ಮುರಿದು 
ದುಡಿಯುತ್ತಾ, ಬುಧುಗಳಿಂದ ಅಪಮಾನಗೊಳಗಾಗುತ್ತಾ ಚಿಂದಿ ಚಿಂದಿಯಾದ ನಮ್ಮ. ಬದುಕನ್ನು 
ತೇಪೆ ಹಚ್ಚಿ ಕೌದಿ ಹೊಲಿಯತೊಡಗಿದರು. ನನ್ನಲ್ಲಿ ಒಳ್ಳೆ: ಯ ಆಸಕ್ತಿ ಅಭಿರುಚಿ ಹುಟ್ಟಿಸಲು 
ತಂದೆ ನೆರವಾದರೆ ಸ್ವಾಭಿಮಾನ ಮತ್ತು ಪರಿಶ್ರಮದ ಮಹತ್ವ ತಿಳಿದುದು ನನಗೆ ಅಮ್ಮನಿಂದಲೇ. 
ನಾನು ಹುಟ್ಟಿದ ಹತ್ತು ವರ್ಷಗಳ ವರೆಗೂ ಬೇರೆ ಮಕ್ಕಳಿಲ್ಲ ದ್ದರಿಂದ ಅಪ್ಪ ನನ್ನನ್ನು 
ಗಂಡುಮಗುವಿಗೆ ಬೇಕಾದ ಗರಡಿಮನೆಯ ಅಭ್ಯಾಸ ಹ "ಮಾಡಿಸಿದ್ದ ರು. ಒಳ್ಳೆ i 
ಕಂಠವಿದ್ದುದರಿಂದ ಭಜನಾ ಮಂಡಳಿಗಳಲ್ಲಿ ಹಾಡಲು ಕರೆದೊಯ್ಯುತ್ತಿ ದ್ದ ರು. ಆದರೆ ಅದೇ 
ನಾನು ನನ್ನ ತಮ್ಮ ಹುಟ್ಟಿದ ಕ್ಷಣದಿಂದಲೇ ಹೆಣ್ಣಾಗಿ ಬಿಟ್ಟೆ. ಶಾಸ್ತಿ ಯ ಸಂಗೀತ ಕಲಿಯಲು 
ಪ್ರೇರೇಪಿಸಿದರೂ ಸಾರ್ವಜನಿಕ ವೇದಿಕೆಯಲ್ಲಿ “ಹಾಡಲು ನನ್ನ ನ್ನು ಬಿಡಲಿಲ್ಲ. ನೃ ತ್ಕ 
ಕಾರ್ಯಕ್ರಮಗಳಿಗೆ ಹಾಡುವ ಅವಕಾಶ ಬಂದರೂ ಹೋಗಲು ಬಿಡಲಿಲ್ಲ. ನನ್ನ "ಆರನೆಯ 
ತರಗತಿಯಿಂದಲೇ ಬೀಡಿ ಸುತ್ತುವ ಉದೊ ಬೀಗವನ್ನು ನಿಯತವಾಗಿ ಮಾಡುತ್ತಾ ಕಲಿಕೆಯನ್ನು 
ದುಡಿಮೆಯೊಂದಿಗೆ ಸಾಗಿಸಿದೆ. 

ಸಾದಿತ್ರಿ ಸತ್ತ [ವಾನನನ್ನು ಬದುಕಿಸಿ ಕೊಡಲು ಯಮನೊಡನೆ ವಾದಿಸಿದ ಪುರಾಣ ಕತೆ 
ಕೇಳಿದ್ದೆ €ವೆ. ನನ್ನ ಅಮ್ಮ ತನ್ನ ವೈವಾಓಕ ಬದುಕಿನ ಸುಮಾರು ೪೦ ವರ್ಷಗಳ ಕಾಲ ತನ್ನ 
ಗಂಡನಿಗಾಗಿ, ಸಂಸಾರಕ್ಕಾಗಿ ಪಟ್ಟ ಕಷ್ಟ » ನೋವು ಯಾರಿಂದಲೂ ಊಹಿಸಲಸಾಧ್ಯ. ನನ್ನ 
ಅಮ್ಮ ಅಲ್ಪದಿಂದ ನಮಗೆ ಅರಮನೆಯನ್ನೇ ಕಟ್ಟಿಕೊಟ್ಟ ರು. ಅಪ್ಪ ಅದನ್ನು ಶೃಂಗಾರ 
ಮಾಡಿದರು ಅಷ್ಟೇ. ಅಂತಹ ಕೋಪಿ ಪಿಷ್ಟ ರೋಗಿಷ್ಟ ಗಂಡನೊಂದಿಗೆ ಅಷ್ಟು ವರ್ಷವೂ 
ಗೊಣಗದೆ, ಸಿಡುಕದೆ ಬಾಳಿದಳಲ್ಲಾ. ಅದು ಎಂತಹ ದೊಡ್ಡ ಬದುಕು ಎಂದು ಜಯಿಸಿ ್ರೇನೆ. 

ಅಪ್ಪನಷ್ಟು ಬೌದ್ದಿಕ ಎತ್ತರವನ್ನು ಅಮ್ಮ ಪಡೆದಿಲ್ಲ ಸ್ಲಿವಾದರೂ ಅವಳ ಕಾರ್ಯಕ್ಷಮತೆ, 
ಶ್ರದ್ಧಾ, ಭಕ್ತಿ ದೃಢಚಿತ್ತ ಗಳಿಲ ದಿದ್ದರೆ ನಾನಿಂದು ಈ ಸ್ಥಿತಿಗೆ ತಲುಪುತ್ತಿ ರಲಿಲ್ಲ. ನನ್ನಲ್ಲಿ 
ಬೌದ್ಧಿಕ ದಾಹವನ್ನು ಹುಟ್ಟಿಸಿದವರು ಅಪ್ಪ. ೧೯೬೨ರ ಚೀನಾ ಭಾರತ ಯುದ್ದದ 
ಸಮಯದಲ್ಲಿ ಬಿಕರ್ನಕಟ್ಟೆ ಯ ನಮ್ಮ ಮನೆಯ ಸಮೀಪದಲ್ಲಿ ನಡೆದ ಸಮಾರಂಭದಲ್ಲಿ 
ಯುದ್ಧ ನಿಧಿಗೆ ನನ್ನ ಮೂಗುಬೊಟ್ಟನ್ನು ಕೊಡಿಸಿ ನೆರೆದ ಇತರರಿಗೂ ಪ್ರೇರಣೆ ಕೊಟ್ಟರು ನನ್ನ 


೮ $ ಸಂಕಲನ ೯ (೫, ೧೪ ಮೇ ೨೦೦೩ 


ಅಪ್ಪ. ಆಗ ನನ್ನಲ್ಲಿ ಉಡಲು ಒಳ್ಳೆಯ ಬಟ್ಟೆಯೇ ಇಲ್ಲದ ಕಾಲ. ಆದರೂ ಈ ಸಣ್ಣ ಕಾಣಿಕೆ 
ಕೊಡಿಸಿ ನನ್ನಲ್ಲಿ ಉಡುಗೆ ತೊಡುಗೆಗಳ ಬಗ್ಗೆ ಮೋಹ ಬೆಳೆಯದಂತೆ ಮಾಡಿದರಲ್ಲಾ ಅದಕ್ಕಾಗಿ 
ಈಗಲೂ ನಮೋ ಎನ್ನುತ್ತೇನೆ. ಮರುದಿನದ `ನವಭಾರತ' ಪತ್ರಿಕೆಯಲ್ಲಿ ನನ್ನ ಹೆಸರು 
ಅಚ್ಚಾದುದನ್ನು ಎಲ್ಲಾ ಮಿತ್ರರಿಗೆ, ಬಂಧುಗಳಿಗೆ ತೋರಿಸಿ ಹೆಮ್ಮೆ ಪಟ್ಟ ಆ ಕ್ಟಣಗಳು 
ಈಗಲೂ ರೋಮಾಂಚನವಾಗುತ್ತಿದೆ. ತಾನು ಏನನ್ನು ಸಾಧಿಸಲಾರದೆ ಸೋತೆನೋ ಅದರಲ್ಲಿ 
ಮಕ್ಕಳು ಗೆಲ್ಲಬೇಕು ಎಂಬ ಹಂಬಲ ತುಂಬಿತ್ತು ಅವರಲ್ಲಿ. ಪೊಳಲಿ ಶಾಸ್ತ್ರಿಗಳು, ಬಡಕಬೈಲು 
ಪರಮೇಶ್ವರರಾಯರನ್ನು ತಮ್ಮ ಗುರುಗಳೆಂದು ನಿತ್ಯ ಸ್ಮರಿಸುತ್ತಿದ್ದ ಅಪ್ಪ ಮಕ್ಕಳ ಬಗ್ಗೆ 
ತುಂಬಾ ದೊಡ್ಡ ಕನಸು ಕಾಣುತ್ತಿದ್ದರು. ತುಂಬಾ ಓದಬೇಕು, ದೊಡ್ಡ ಪಂಡಿತರಾಗಬೇಕು 
ಎಂದು ಹೇಳುತ್ತಿದ್ದರೇ ಹೊರತು ಮಗಳಿಗೆ ಒಳ್ಳೇ ಗಂಡ ಸಿಗಬೇಕು, ದೊಡ್ಡ ಮನೆ ಕಟ್ಟಬೇಕು 
ಎಂದು ಎಂದೂ ಕನವರಿಸಲಿಲ್ಲ. ಸಣ್ಣ ಕೋಳಿಗೂಡಿನಂತಹ ಬಾಡಿಗೆ ಮನೆಯಲ್ಲೇ ಅವರ 
ಕೊನೆಗಾಲ ಸಾಗಿದರೂ ಸಾಮಾನ್ಯರು ಬಯಸುವ ಯಾವುದೂ ಅವರಿಗೆ ಬೇಕೆನಿಸಲಿಲ್ಲ. 
ಕೊನೆಗಾಲದಲ್ಲಿ ರೋಗದಿಂದ ನರಳಿ ಕಷ್ಟಪಡುತ್ತಿರುವಾಗ ತಾನು ಯೌವನದಲ್ಲಿ ಮಾಡಿದ 
ಅನ್ಕಾಯಗಳಿಗೆಲ್ಲಾ ಈಗ ಫಲ ಅನುಭವಿಸುತ್ತೇನೆ ಎಂದು ತಾನು ಮಾಡಿದ ಕುಕೃತ್ಯಗಳನ್ನೆಲ್ಲಾ 
ನನ್ನ ಮುಂದೆ ಹೇಳಿಕೊಂಡು ಪಶ್ಚಾತ್ತಾಪ ಪಟ್ಟಿದ್ದರು. ಕೊನೆ ಕೊನೆಗೆ “ದೇವರೇ, ಅವರಿಗೆ 
ದಯವಿಟ್ಟು ಮರಣವನ್ನು ಅನುಗ್ರಹಿಸು' ಎಂದು ನಾನೂ ಬೇಡುವಂತಹ ಸ್ಥಿತಿಗೆ ತಲುಪಿ 
ಅವರು ನರಳಿಕೆ ನೋವು ಅನುಭವಿಸಬೇಕಾಯಿತು. 

ಅಪ್ಪನ ಮರಣದ ನಂತರ ಅಮ್ಮನ ಬದುಕಿನ ಹೊಸ ಅಧ್ಯಾಯ ಪ್ರಾರಂಭವಾಯಿತು. 
ನಾನೂ ಒಬ್ಬ ಮನುಷ್ಯಳಂತೆ ಆಗಬೇಕು ಎಂಬ ಪ್ರಯತ್ನ ಪ್ರಾರಂಭವಾದುದು ಅಂದಿನಿಂದಲೇ. 
ನನ್ನ ಓದು ಮುಂದುವರಿಸುತ್ತಾ, ಸಾಲ ಸೋಲ ಮಾಡಿ ಮನೆ ಕಟ್ಟುತ್ತಾ, ನನ್ನ ತಮ್ಮನ 


ಬ್‌ 
ವಿದ್ಯಾಭ್ಯಾಸ, ಅವನ ಕಾಯಿಲೆಗಳೂಂದಿಗೆ ಕಷ್ಟ ನೋವು ನುಂಗಿಕೊಳ್ಳುತ್ತಾ, ಬದುಕು ಒಂದು 


ಹಂತದ ವರೆಗೆ ಬಂದು ಮುಟ್ಟಿತು. ಅಮ್ಮನ ಬಾಳಿಗೆ ನೆಮ್ಮದಿಯ ಬಾಗಿಲು ತೆರೆಯಿತು. 
ಮಗನ ಮದುವೆ ಮಕ್ಕಳು ಮುಂತಾದ ಕರ್ತವ್ಯಗಳನ್ನು ಪ್ರೀತಿಯಿಂದಲೇ ಮಾಡಿದ ಅಮ್ಮನ 
ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುವ ಪ್ರಸಂಗಗಳುಂಟಾದಾಗಲೂ ಕುಟುಂಬದ ಸಾಮರಸ್ಯ ಕದಡಲು 
ಆಸ್ಪದ ಕೊಡದೆ ಚೆನ್ನಾಗಿಯೇ ತಾನು ಬಾಳಿದಳು. ನಮ್ಮನ್ನೂ ಬಾಳಿಸಿದಳು. ಆದರೂ 
ಕೊನೆಗಾಲದಲ್ಲಿ ಎಂತಹ ದಾರುಣ ಮರಣವನ್ನು ಆಕೆ ಅನುಭವಿಸಿದಳೆಂದರೆ ಅದನ್ನು ನೆನೆದರೆ 
ಮೈ ನಡುಕ ಉಂಟಾಗುತ್ತದೆ. ನಾವ್ಯಾರೂ ಇಲ್ಲದ ವೇಳೆಯಲ್ಲಿ ಕೊಲೆಗಾರನೊಬ್ಬನ ರಾಕ್ಷಸೀ 
ಕೈಗಳು ಅವಳ ಕತ್ತು ಹಿಚುಕಿ ಕೊನೆಗಾಣುವಂತಾಯಿತು. ಆ ಕ್ರೂರನೊಂದಿಗೆ ಆಕೆ ಸಾಕಷ್ಟು 
ಹೋರಾಟ ಮಾಡಿರಬೇಕು. ಆಗ ಮಕ್ಕಳಾದ ನಮ್ಮನ್ನು ಎಷ್ಟು ಸ್ಮರಿಸಿಕೊಂಡಳೋ. ಇಬ್ಬರು 
ಮಕ್ಕಳಿದ್ದೂ ನನ್ನ ಆಪತ್ಕಾಲದಲ್ಲಿ ಯಾರೂ ಇಲ್ಲದಾಯಿತೇ ? ಎಂದು ಎಷ್ಟು ಹಲುಬಿದಳೋ ? 
ಮುಪ್ಪಿನ ಕೆಲವು ನಿಶ್ಶಕ್ತಿ ಬಿಟ್ಟರೆ ಆರೋಗ್ಯವಾಗಿಯೇ ಇದ್ದ ನನ್ನ ಅಮ್ಮ ೮೫ ವರ್ಷದ ಮುದಿ 
ಪ್ರಾಯದಲ್ಲಿ ಅಸಹಜವಾದ ದುರಂತ ಮರಣವನ್ನು ಕಾಣುವಂತಾದುದು ನನ್ನ ದೌರ್ಭಾಗ್ಯ. 

ಅಪ್ಪನ ಒಳ್ಳೆತನ ಬೆಟ್ಟಕ್ಕಿಂತ ದೊಡ್ಡದು. ಆದರೆ ಅಮ್ಮನ ಒಳ್ಳೆತನ ಸಮುದ್ರಕ್ಕಿಂತಲೂ 
ಆಳವಾದದ್ದು. ತನ್ನ ಕಾಲು ಬಳಿ ಹರಿಯುತ್ತಿದ್ದ ಕೊಳಚೆ ಗುಂಡಿಯಲ್ಲಿ ಸತತವಾಗಿ ಸ್ವಚ್ಛ 
ನೀರು ಹರಿಯುವಂತೆ ಪ್ರಯತ್ನಪಟ್ಟಳು. ಆ ಜೀವನಪ್ರವಾಹದಲ್ಲಿ ನಮ್ಮನ್ನು ಸುಖವಾಗಿ ತೇಲ 
ಬಿಟ್ಟಳು ಅಮ್ಮ. ಒಬ್ಬ ಆದರ್ಶ ಮಾತೆ ನೂರು ಜನ ಗುರುಗಳಿಗಿಂತ ಶ್ರೇಷ್ಠಳಂತೆ. ಬದುಕಿನಲ್ಲಿ 
ಅವಳು ಕಲಿತ, ಕಲಿಸಿದ ಪಾಠ ಯಾವ ಧರ್ಮಗ್ರಂಥಗಳಿಂದಲೂ ತಿಳಿಸಲಸಾಧ್ಯವಾದುದು. 


೦೪ ಮೇ ೨೦೦೩ ಅ ಸಂಕಲನ 7-೯ $ ೯ 


ಅಪ್ಪನ ಪಾಂಡಿತ್ಯ ಇದರ ಮುಂದೆ ತೃಣಸಮಾನ. ಜೀವನ ಬಣ್ಣ ಬಣ್ಣದ ಬ್‌ 
ಗೋಪುರವೆನ್ನುತ್ತಾರೆ. ಅನಂತತೆಯ ಶುಭ್ರ ಬೆಳಕು ಅದನ್ನು ಮಲಿನಗೊಳಿಸಬಾರದು. ಅಪ್ಪ 
ಕ್‌ ನಂ 

ಅಮ್ಮ ನಡೆದ ಹಾದಿಯುದ್ದಕ್ಕೂ ನನ್ನ ನುಡಿ ಮಲ್ಲಿಗೆಯನ್ನು ಜಾ ಹ ಆದರೆ 

ಸಾಗಬೇಕಾದ ದಾರಿ ತುಂಬಾ ದೂರವಿದೆ. ಇಲ್ಲಿಯ ವರೆಗಿನ ದಾರಿಯನ್ನಷ್ಟೇ ಕಾಣಿಸಿದ್ದೆ ನೆ. 
೫ 

ಈ 

ಬಿ. ಎಂ. ರೋಹಿಣಿ, ಪಂಚಾಯತ್‌ ಕಚೇರಿ ಬಳಿ, ಕುಡುಪು ಮಂಗಳೂರು - ೫೭೫ ೦೨೮ 


ಆರು ಕಿರು ಕವಿತೆಗಳು 
ಸುಬ್ರಾಯ ಚೊಕ್ಕಾಡಿ 


೧. ಗಾಜು 

ಆ ಪಾರದರ್ಶಕ ಗಾಜು 
ಯಾಕೋ ಮನಸ್ಸು ಬದಲಾಯಿಸಿ 
ಎಲ್ಲ ಬೆಳಕನ್ನೂ ಹೀರಿ ಬಿಟ್ಟಿತು 
ಎಲ್ಲ ಬಣ್ಣ ಗಳನ್ನೂ ನುಂಗಿ 
ಅಪಾರದರ್ಶಕವಾಯಿತು. 


` ಈಗ ಅದು ಕಪ್ಪಾಗಿ 
ದೃಢವಾಗಿ ನಿಂತುಬಿಟ್ಟಿದೆ ಶಿ 
ತನಗೆ ತಾನೇ ಕಾಣದ ಹಾಗೆ- 
ಬಣ್ಣವನು ಕಳಕೊಂಡ 
ಬಣ್ಣಕ್ಕಾಗಿ ಹಂಬಲಿಸುತ್ತಿರುವ 
ಎರಡು ಲೋಕದ ನಡುವೆ 
ಗೋಡೆಯಾಗಿ ! 


೨. ಗಾಜಿನ ಚೂರು 
ಬೀದಿ ಬದಿಯಲ್ಲಿ 


ಅನಾಥ ಬಿದ್ದಿದ್ದ ಆ ಗಾಜಿನ ಚೂರು 
ಸೂರ್ಯನಿಗೆ ಮುಖಾಮುಖಿಯಾಯಿತು 


ಥಳಥಳನೆ ಹೊಳೆಯತೊಡಗಿತು 
ತನ್ನ ಬೆಲೆ ಹೆಚ್ಚಿಸಿಕೊಂಡಿತು. 


ಸೂರ್ಯನೂ ಯಾಕೋ ಅದರೆದುರು 


ಕೊಂಚ ಮಂಕಾದ 
ಕೆಳಗಿಳಿದ - ಆಮೇಲೆ 
ಮಾಯವೇ ಆದ. 


೧೦ *« ಸಂಕಲನ -೯ ; 


ಗಾಜಿನ ಚೂರು ಮಾತ್ರ 

ಮತ್ತೆ ಅದೇ ಥರ ಬಿದ್ದುಕೊಂಡಿದೆ 

ಹೊಳಪು ಕಳಕೊಂಡು ಅನಾಥ 

ಅದಾಗಷ್ಟೇ ಉದುರಿದ ಹಣ್ಣೆ ಲೆಗಳ ಹೊದ್ದು 
ಬೀದಿ ಬದಿಯಲ್ಲಿ. 


೩. ಗಾಜಿನ ಲೋಟ 

ಲಕಲಕ ಹೊಳೆಯುತ್ತಿದ್ದ ಗಾಜಿನ ಲೋಟ 
ಹಠಾತ್ತನೆ ಕೈಜಾರಿ 

ನೆಲಕ್ಕೆ ಬಿದ್ದು ಠಳ್ಳೆಂದು ಒಡೆಯಿತು 
ಆಕಾರ ತೊರೆದ ನೀರು 

ನೆಲವನ್ನೆಲ್ಲ ಆವರಿಸಿ 

ಕನ್ನಡಿ ಮಾಡಿತು. 


ಗಾಜಿನ ಚೂರುಗಳು ಆ ಕನ್ನಡಿಯ 
ಉದ್ದಗಲಕ್ಕೆ ಹರಡಿ, ನೆಲಕ್ಕೆ 
ಸೂಕ್ಷ್ಮ ಚಿತ್ತಾರವಾಯಿತು. 


ಆ ಚೂರುಗಳಲ್ಲಿ ಗ ಅಸಂಖ್ಯ 

ಅಕರಾಳ ವಕರಾಳ ಪ ಪ ್ರತಿಬಿಂಬಗಳು 

ಹೆಕ್ಕ ಹೋದಾಗ ಪಾದಕೆ ಚುಚ್ಚಿ 

ಹರಿದ ರಕ ್ರದಿಂದವುಗಳಿಗೆ ಬಣ್ಣ ದ ಮೆರುಗು. 


ನೋವಿನ ನಡುವೆ ಕುಂಟುತ್ತಾ 
ಹೆಜ್ಜೆಗಳ ಗುರುತು ಮೂಡಿಸುತ್ತಾ 
ನಡೆವ ನನ್ನ ಪಾಲಿಗೆ ಈಗ 

ಈ ಲೋಕವೇ ಬೇರೆ । 


೧೪ ಮೇ ೨೦೦೩ 


ಆದರೂ ಯಾಕೋ 


ಕಳೆದ ಕಾಲದ ಪ್ರೀತಿಯಲ್ಲಿ 
ಅಸ್ಪಷ್ಟ ಭವಿಷ್ಯದ ಭಯದಲ್ಲಿ 
ಅರ್ಥವಾಗದ ಆತಂಕದಲ್ಲಿ 


ಇನ್ನೂ ಕೊಂಬೆಗೆ ಆತುಕೊಂಡೇ 
ಸಡಿಲ ಬಂಧದಲಿ ನೇತುಕೊಂಡೇ 


ಇದೆ - ನಡುವೆ 


ಒಂಟಿ ಹಣು. 
ಣಿ 


ಓ. ಆಚೆ 


೫. ದಂತದ ಗೊಂಬೆ 
ಚುಮು ಚುಮು ಮುಂಜಾವಲ್ಲಿ 
ಹಕ್ಕಿಯ ಪ್ರಥಮ ಕಾಗಿಗೆ ಕಂಪಿಸಿ 
ಅರಳಿದವು ಹೂಗಳು. 


ಹೂದಳಗಳಲ್ಲಿ ವಿರಮಿಸಿದ ಮಂಜು 
ಹೂವಿನ ತೂಕ ಹೆಚ್ಚಿ ಸಿತ್ತು 

ಬೆಳಕಿನ ಧಾರೆ ಹರಿದು 

ಬೆಳ ಗಾಗಿಸಿತು ಹೂವ. 

ಖುಶಿ ಹರಡಿತು ಪರಿಮಳವಾಗಿ 

ಹಕ್ಕಿ ಹಾಡಿನಿಂಪಿಗೆ ಸರಿದೊರೆಯಾಗಿ. 
ಮಂಜಿನ ಮುಸುಕಿನೊಳಗೆ ನಾಚಿ 
ಕುಳಿತ ವಿಶ್ವ ಈಗ 

ತೊಳೆದ ದಂತದ ಗೊಂಬೆ ! 


ಆ ಕೊಂಬೆ ತುಸುವೇ ಅಲುಗಿ 


ಗಾಳಿಯಲಿ 

ಕಿರು ತರಂಗಗಳೆದ್ದು 
ಹಾರಿ ಹೋದವು 
ಹಕ್ಕಿಗಳಾಗಿ 
ದಿಗಂತದಾಚೆ. 


Y 


ಸುಬ್ರಾಯ ಚೊಕ್ಕಾಡಿ, ಚೊಕ್ಕಾಡಿ - ೫೭೪ ೨೧೨, ತಾ. ಸುಳ್ಳ (ದ. ಕ) (0 : ೦೮೨೫ - ೬೮ ೪೨೯೫ 


ನೀರಾ-ಬರ 


ಬಿ. ಚನ್ನಪ್ಪ ಕತ್ತಿಗೆ 


ಕದಿತೆ-೭ 


ಕಾರ್ಮೋಡದ ಛಾಯೆ ಮುಸುಕಿತ್ತು 
ಬೀಸಿತ್ತು ಕೈ ಹಸಿರು ನಿಶಾನೆ 

ನೀರಾ ಆಂದೋಲನದ ಕೂಗು ಕೇಳಿತ್ತು 
ಹರಡಿತ್ತು ನುಸಿರೋಗದ ಬಾಧೆ ಎಲ್ಲೆಲ್ಲೂ 
ನೀರಾ ಚಳುವಳಿಯ ಮುಂಚೂಣಿ ರೈತ. 
ಆದರೆ ! 

ಖಾಕಿ ತೊಟ್ಟ ಕೈ ಬಂದೂಕು ಹಿಡಿದಿತ್ತು 


೧೪ ಮೇ ೨೦೦೩ 


$ ಸಂಕಲನ-೯ $9 ೧೧ 


ಸರ್ಕಾರದ ಖಜಾನೆಗೆ ಬಂದಿತ್ತು ಕುತ್ತು 
ಅಧಿಕಾರದ ಕುರ್ಚಿ ಗಡಗಡನೆ ನಡುಗಿತ್ತು 
ತಾಳಲಾರದೆ ಬಿಸಿಲ ತಾಪ ಕಂಗೆಟ್ಟ ರೈತ 
ಬಂದೂಕಿನ ಮೊನಚಿಗೆ ಆಹುತಿ. 
ದುಃಖಸಾಗರದಿ ಮುಳುಗಿದ ಅಳಿದುಳಿದ ರೈತ, 
ಬಿತ್ತಿದ ಬೆಳೆ ಬಾರದೆ ಆಕಾಶ ನೋಡಿದ. 
ಹೊಲದ ಕಳೆಯಂತೆ ಬೆಳೆದ ಳಾ ಗಡ್ಡ ಕೆರೆದು 
ಬಾಯ ಕೊರೆಬೀಡಿ ತೆಗೆದು ನೆಲಕ್ಕೆ ಒ ್ರ ತೀಡಿ 
ನಿಟ್ಟುಸಿರು ಬಿಟ್ಟ. 
ಉತ್ತಿ - ಬಿತ್ತಿ ಸಾಲದ ಹೊರೆಹೊತ್ತು 
ಭೂತಾಯಿ ಮಡಿಲ ತುಂಬಿ 
ತನ್ನ ಒಡಲ ಮುಡಿ ಬರಿದು ಮಾಡಿ 
ಹೆಂಡೆ ಹೊಲದ ಮಧ್ಯೆ ಗಡಿಗೆ ನೀರ ಕುಡಿದ. 
ಬೆವರ ಸುರಿಸಿ - ಬೆನ್ನು ಬಾಗಿ ದುಡಿದ. 
ಬರದ ದವಡೆಗೆ ಸಿಕ್ಕು ಕುಡಿದ ವಿಷಗಾಳಿ 
ಬಿರಿದ ಭೂಮಿಯ ಒಡಲ ಸೇರಿದ ರೈತ. 


Vv 
ಬಿ. ಚನ್ನಪ್ಪ ಕತ್ತಿಗೆ, ಸಾಹಿತ್ಯಧಾರೆ, ಸಿದ್ದರಾಮ ಬಡಾವಣೆ, ಕಾಶಿಪುರ ರಸ್ತೆ, ಶಿವಮೊಗ್ಗ -೪ 


ಕನ್ನಡ ರಂಗಭೂಮಿ ಮತ್ತು ಶ್ರೀರಂಗ ಶತಮಾನದ ಶರಣು 


ಎಚ್‌. ವಿ. ವೆಂಕಟಸುಬ್ಬಯ್ಯ 


ಶ್ರೀರಂಗರು ನಾಟಕ ಬರವಣಿಗೆಯನ್ನು ಮುಖ್ಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದರಷ್ಟೇ 
ಅಲ್ಲದೆ ರಂಗಭೂಮಿಯನ್ನೇ ತಮ್ಮ ಮಾಧ್ಯಮವನ್ನಾಗಿ ಮಾಡಿಕೊಂಡವರು ಎನ್ನಬಹುದು. 
ನಾಟಕಕಾರರಾಗಿ, ಸಾಕಷ್ಟು ಮಟ್ಟಿಗೆ ನಟರಾಗಿ, ರಂಗ ನಿರ್ದೇಶಕರಾಗಿ, ರಂಗಶಿಕ್ಟಕರಾಗಿ, 
ರಂಗಭೂಮಿಯ ಚಳುವಳಿಯಲ್ಲಿ] ನ ನೇತಾರರಾಗಿ, ರಂಗಭೂಮಿಯ ಸರ್ವತೋಮುಖ ಪ್ರಗತಿಗಾಗಿ 
ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ಶ್ರೀರಂಗರ ಮತ್ತು ರಂಗಭೂಮಿಯ ನಂಟನ್ನು 
ಹಲವಾರು ಮಜಲುಗಳಲ್ಲಿ ಗುರುತಿಸಬಹುದಾಗಿದೆ. ಮೊದಲನೆಯದಾಗಿ ಶ್ರೀರಂಗರು ತಮ್ಮ 
ನಾಟಕಗಳಿಂದ ಕನ್ನಡ ರಂಗಭೂಮಿಯಲ್ಲಿ ಬೌದ್ದಿಕ ಪರಂಪರೆಯನ್ನು ಪ್ರಾರಂಭಿಸಿದರೆನ ಬಹುದು. 
ಶ್ರೀರಂಗರು ೧೯೩೦ ರ ವೇಳೆಗೆ ವಿದೇಶದಿಂದ ಹಿಂತಿರುಗಿ ಬಂದ ಸಮಯದಲ್ಲಿ 
ಸಮಯದಲ್ಲಿ ಅಂದಿನ 
ವೃತ್ತಿರಂಗಭೂಮಿಯಲ್ಲಿ ಸಮಗ್ರ ಸಂಗೀತ, ನೃತ್ಯ, ಹಾಸ್ಯಗಳಿಂದ ತುಂಬಿ, ವಿಚಾರ ವಸ್ತುಗಳಿಲ್ಲದೆ 
ಸಮಕಾಲೀನ ಸಮಾಜಕ್ಕೆ ಅದು ಸ್ಪಂದಿಸದೇ ಇದ್ದ ದಿನಗಳು. ಈಗಲೂ ವ ತ್ತಿರಂಗಭೂಮಿ ಈ 
ದೋಷದಿಂದ ಮುಕ್ತವಾಗಿಲ್ಲ ಎನ್ನಬಹುದು. ಕೈ ಲಾಸಂರಂತೆ ಪಾಶ್ಚಿಮಾತ್ಯ ಜನಜೀವನ ಮತ್ತು 
ರಂಗಭೂಮಿಯಲ್ಲಿನ ವಾಸ್ತ ವತೆಗಳನ್ನು ಕಂಡ ಶ್ರೀರಂಗರು ಸಮಕಾಲೀನ ಸಮಾಜದ 
ಆಗುಹೋಗುಗಳಿಗೆ ಸ್ಪಂದಿಸಿ ವೈಚಾರಿಕ ನಾಟಕಗಳನ್ನು ಬರೆಯತೊಡಗಿದರು. 


೧೨ 6 ಸಂಕಲನ-೯ $ ೧೪ ಮೇ ೨೦೦೩ 


ಶ್ರೀರಂಗರ ಮೇಲೆ ಪ್ರತ್ಯಕ್ಷ ಹಾಗೂ ಪರೊಕ್ಪವಾಗಿ ಆದ ನಾಟಕದ ಪ್ರಭಾವವನ್ನು ಅವರ 
ಬಾಲ್ಕದ ದಿನಗಳಿಂದ ಗುರುತಿಸಬಹುದಾಗಿದೆ. ಅವರ 'ನಾಟ್ಯದ ನೆನಪುಗಳನ್ನು ಅವರೆ ಬರೆದಿದ್ದಾರೆ. 
ಎಳೆಯವರಿದ್ದಾ ಗ ಅಗರಖೇಡ ಎಂಬ ಹಳ್ಳಿಯಲ್ಲಿ ನೋಡಿದ ಆಟಗಳು ತಮ್ಮ ಮೇಲೆ 
ಬಹುವಾಗಿ ಪ್ರಭಾವ ಬೀರಿದವೆಂದು ಅವರು ಹೇಳುತ್ತಾರೆ. ಹಳ್ಳಿಗರು ಆಡುತ್ತಿದ್ದ ಭಾಷೆ, 
ಶಬ್ದ ಗಳ ಜೋಡಣೆ, ಅನುಪ್ರಾಸ, ಉಚ್ಚಾ ರದ ॥ ಚಮತೃ ತಿ (ಅರ್ಥವಾಗದಿದ್ದ ರೂ) ಇವೆಲ್ಲ ಕ್ಕ 
ಮನಸೋತರಂತೆ. ನಂತರದ ದಿನಗಳಲ್ಲಿ ವಿಜಾಪುರಕ್ಕೆ ಬ ಒಂದು ಮರಾಠೀ ಕಂಪನಿ ನಾಟಕದ 
ಅಚ್ಚು ಕಟ್ಟು ಅವರಲ್ಲಿ ಹೆಚ್ಚು ಲಕ್ಷ್ಯ 'ಸೆಳೆಯಿತಂತೆ. ಭಾಷೆ ತಿಳಿಯದ್ದರಿಂದ ಪ್ರಯೋಗದ ಬೇರೆ 
ಸಂಗತಿ ಕಡ ಗಮನ ಹರಿಸಿದಾಗ. ಬಾಲಕ ಶ್ರೀರಂಗರು ಅಲ್ಲಿ ಕಂಡದ್ದು ವೇಷಭೂಷಣದ 
ಅತ್ಯಂತವಾದ ಅಚ್ಚುಕಟ್ಟು, ಪರದೆ - ದೀಪಗಳ ಅಲಂಕಾರ ಮತ್ತು ಶಾಸ್ತ್ರೀಯ ಹಾಡುಗಾರಿಕೆ 
ಇತ್ಯಾದಿ. “ಶನಿಪ್ರಭಾವ' ಎಂಬ ಕನ್ನಡ ನಾಟಕ ಅವರ ಮೇಲೆ ಪ್ರಭಾವ ಬೀರಿದ್ದು, ಅಲ್ಲಿನ 
ಟ್ರಾನ್ಸ್‌ಫರ್‌ ಸೀನಿನ ಅದ್ಭುತಕ್ಕೆ ಮಾರುಹೋದರಂತೆ. ಒಮ್ಮೆ ನಡೆದ ಒಂದು ಮೋಜಿನ 
ಸಂಗತಿಯನ್ನು ನೆನೆದಹೊಳ್ಳುತ್ತಾರೆ ಶ್ರೀರಂಗರು. 

ಢಂ ಎಂಬ ಶಬ್ದದೊಡನೆ ಅರಮನೆಯ ಕಂಭಗಳು ಸಿಂಹಾಸನಗಳು ಬದಲಾಗಿ ಕಾಡು, 
ಗಿಡಗಳು, ಬಂಡೆಗಳು ರಂಗದ ಮೇಲೆ ಒಮ್ಮ ಗೇ ಬಂದವಂತೆ. ವಿಕ್ರಮನು ಹರುಕು ಬಟ್ಟೆಯಲ್ಲಿ 
ನಿಂತು “ಆಹಾ! ಅರಮನೆ ಹೋಗಿ ಅರಣ್ಯವಾಯಿತೆ” ಎಂದು ಜೋರಾಗಿ ಶೋಕಿಸಿದಾಗ 
ಪ್ರೇಕ್ಸಾಗೃಹದಿಂದ ಒಬ್ಬ “ಒಂದು ಕಂಭ ಉಳಿದೇತಿ ನೋಡು, ಗಟ್ಟಿ ಹಿಡಿದುಕೊ” ಎಂದು 
ಕೂಗಿದಾಗ ಇಡೀ ಪ್ರೇಕ್ಷಾಗೃಹವೇ ನಗೆಗಡಲಿನಲ್ಲಿ ಮುಳುಗಿತಂತೆ. ಆಗ ಇವರಿಗೆ ಟ್ರಾನ್ಸ್‌ಫರ್‌ 
ಸೀನಿನ ರಹಸ್ಯ ಬಯಲಾಗಿ ಅವರಲ್ಲಿದ್ದ ಕುತೂಹಲ, ನಿರೀಕ್ಷೆಗಳೇ ಮಾಯವಾದುವು ಎಂದು 
ಹೇಳುತ್ತಾರೆ ಶ್ರೀರಂಗರು. ಮರಾಠೀ ನಾಟಕಗಳ ಶ್ರೇಷ್ಠ ನಟರ ಪ್ರಭಾವ ತಮ್ಮ ಮೆಲಾಗಿರುವುದನ್ನು 
ಅವರೇ ಹೇಳಿಕೊಂಡಿದ್ದಾರೆ. ಅಂದಿನ ಮರಾಠೀ ನಾಟಕಗಳು ಐತಿಹಾಸಿಕವಾಗಿದ್ದು ಮರಾಠೀ 
ಸಾಮ್ರಾಜ್ಯದ ವೈಭವಕ್ಕೆ ಸಂಬಂಧಿಸಿದ್ದವಂತೆ. ಈ ನಾಟಕಗಳಿಂದ ಪ್ರಭಾವಿತರಾದ ಇವರು 
ವಿಜಾಪುರದ ಹಳೆಯ ಕೋಟೆ ಕೊತ್ತಳಗಳಲ್ಲಿ ಹುಡುಗರೊಂದಿಗೆ ದೇಶಾಭಿಮಾನದ ಸನ್ನಿವೇಶಗಳನ್ನು 
ಕಲ್ಪಿಸಿಕೊಂಡು ವೇಷಭೂಷಣ, ಪ್ರೇಕ್ಟಕರು ಇಲ್ಲದಿದ್ದರೂ ಅಭಿನಯಿಸುತ್ತಿದ್ದ ರಂತೆ. ಮುಂದೆ 
ಕಾಲೇಜು ವ್ಯಾಸಂಗಕ್ಕಾಗಿ ಪ್ರಣೆಯಲ್ಲಿ ಇದ್ದಷ್ಟು ದಿನ ನಾಟಕಗಳನ್ನು ನೋಡಲು ಊರಿನಿಂದ 
ಹೊರಗೆ ಮೊಕ್ಕಾಂ ಮಾಡಿದ ಕಂಪನಿಗಳಿಗೆ ನಡೆದೇ ಹೋಗುತ್ತಿದ್ದರಂತೆ. 

ಮುಂದೆ ೧೯೨೫ ರಲ್ಲಿ ಇಂಗ್ಲೆಂಡ್‌ಗೆ ಉಚ್ಚ ವ್ಯಾಸಂಗಕ್ಕಾಗಿ ಹೊರಟವರು ಅಲ್ಲಿದ್ದಷ್ಟು 
ದಿನಗಳಲ್ಲಿ ಬಿಡುವಿನ ವೇಳೆಗಳಲ್ಲಿ ಅಲ್ಲಿ ನಾಟಕಗಳನ್ನು ನೋಡುತ್ತಲಿದ್ದರು. ಅವರು ಅಲ್ಲಿ 
ಮ್ಯೂಸಿಕಲ್‌ ಕಾಮೆಡಿ ನಾಟಕಗಳಿಂದ "ಪ್ರಭಾವಿತರಾಗಿ. ಇಲ್ಲಿನ ನಮ್ಮ ನಾಟಕಗಳೊಂದಿಗೆ 
ಹೋಲಿಸಿ ಬರೆಯುತ್ತಾರೆ. “ಇದೊಂದು ಕ್ರಮವೇ ಬೇರೆಯಾಗಿದೆ ತಕ್ಕಮಟ್ಟಿಗೆ ಕತೆ ಇದೆ 
ಮಾತುಗಾರಿಕೆಯೂ ಮಾರ್ಮಿಕವಾಗಿದೆ ಮಾತನಾಡುತ್ತಲೇ ಅವೇ ಶಬ್ದ ಗಳಿಂದ ಹಾಡಿಗೆ 
ಇಳಿಯುತ್ತವೆ ಪಾತ್ರಗಳು ಹಾಡಿನ ಪ್ರತಿಯೊಂದು ಶಬ್ದವೂ ಸ್ಪಷ್ಟವಿದೆ ಹಾಡಿಗೂ ಸುಲಭವಾಗಿ 
ತಿಳಿಯುವ ಅರ್ಥವಿದೆ ಹಾಡಿನ ಪ್ರತಿಸಂದರ್ಭದಲ್ಲಿ ನಮ್ಮ ಲೀ ಯ ಯಕ್ಷಗಾನ ಪಾತ್ರಗಳಂತೆ 
ಈ ಪಾತ್ರಗಳು ಕುಣಿಯುತ್ತವೆ: ಅಂತೂ ಮೊದಲಿಂದ ಕೊನೆಯವರಗೂ ಉಲ್ಲಾಸ ವಾತಾವರಣ. 
ಒಂದು ಮಾತಿನಲ್ಲಿ ಹೇಳುವುದಾದರೆ ಮೊದಲಿನಿಂದ ಕೊನೆಯವರೆಗೂ ಒಂದು ರಂಜನೆ” 

ಈ ಮ್ಕೂ ಸಿಕ್‌ ಹಾಲಿನ ಕಾರ್ಯಕ್ರಮಗಳಲ್ಲಿ ಪ್ರಚಲಿತ ರಾಜಕಾರಣ, ಸಾಮಾಜಿಕ 
ಘಟನೆ ರಾಷ್ಟ್ರಿ ಯ ಮಹತ್ವದ ಸಂದರ್ಭ ಮುಂತಾದವು ವಸ್ತುವಾಗಿ 'ಹೊಂದಿದ 
ನಗೆನಾಟಕಗಳಾಗರುತ್ತಿ ದ್ದವು. ಇವುಗಳನ್ನು ನೋಡಿದ ಶ್ರೀರಂಗರು ಇವು ಮನರಂಜನೆ ಮತ್ತು 


೧೪ ಮೇ ೨೦೦೩ $9 ಸಂಕಲನ-೯ $ ೧೩ 


ಶಿಕ್ಷಣವೂ ಆಗಬಲ್ಲದಲ್ಲದೆ ರಂಗಭೂಮಿ ಎಂಬುದು ಎಂತಹ ಪ್ರಭಾವಶಾಲಿಯಾದ ಮಾಧ್ಯಮ 
ಎಂಬುದನ್ನು ಮನವರಿಕೆ ಮಾಡಿಕೊಂಡರಂತೆ. ಮುಂದಿನ ದಿನಗಳಲ್ಲಿ ಭಕನ ಲಂಡನ್‌ನಲ್ಲಿದ್ದಷ್ಟು 
ಕಾಲವೂ ಅಲ್ಲಿನ ರಂಗಭೂಮಿಯ ಸಂಬಂಧ ಇಟ್ಟುಕೊಂಡಿದ್ದರು. ಒಂದು ಹೊತ್ತಿನ ಊಟವನ್ನು 
ಬಿಟ್ಟರೂ ಸರಿಯೆ ನಾಟಕಗಳನ್ನು ನೋಡುವ ಅವಕಾಶಗಳನ್ನು ಬಿಟ್ಟುಕೊಡುತ್ತಿರಲಿಲ್ಲ ವಂತೆ. 
ಅಲ್ಲಿನ ರಂಗಭೂಮಿಯನ್ನು ನೋಡಿದ ಹರೆಯದ ದಿನಗಳಲ್ಲಿ ಏನೆಲ್ಲ ಅನುಭವ, ಏನೆಲ್ಲ 
ಚಿಂತನೆಗಳು ಅವರಲ್ಲಿ ಮೂಡಿರಬಹುದು ! 

“ಈ ಲಂಡನ್‌ ನಗರದ ನಾಟ್ಯಗೃಹದಲ್ಲಿ ಒಬ್ಬನೇ ನಾಟಕವನ್ನು ನೋಡುತ್ತಿರುವಾಗ 
ಅನೆಣ ಸುಗತಿಗಳ ಕಡೆಗೆ ಸಹಜವಾಗಿಯೇ ನನ್ನ ಲಕ್ಷ್ಯ ಸುಳಿಯುತ್ತಿತ್ತು. ಆಂತಹ ಸುದರಗಳಲ್ಲಿ 
ಒಂದೊಂದು ನಾಟಕದ ಕಥಾವಸ್ತುವಿಗೆ ಅನುಕೂಲವಾಗುವಂತೆ ಸಹಜವನ್ನಿ ಸುವಂತೆ ನಟನೆ 

ರುಗೆಸೂಮಿಯ ಮೇಲೆ ಚಲನವಲನ ಇವೆಲ್ಲವನ್ನು ನೋಡಿದಾಗ ಇದೆವೋ ಪೂರ್ತಿ ಹೊಸತುದು 
ಎನ್ನಿಸುತ್ತಿತ್ತು : ಕೊನೆಗೆ ; ಪರದೆಗಳ ಏರಿಳಿತದ ಅಭಾವವು ಲಕ್ಷ ಕ್ವೃಕ್ಕೆ ಬುದು ಇದೆಲ್ಲ ನಿಜವಾಗಿಯೇ 
ನಗ ಹೊಸತ್ನಿಸಿತು.' 

ಇನ್ನೊಂದೆಡೆ ಬರೆಯುತ್ತಾ ವೃತ್ತಿರಂಗಭೂಮಿಯಲ್ಲಿ ನಮ್ಮಲ್ಲಿದ್ದ ಭಾಷಾತಿರೇಕದ 
ಅಭಿನಯಕ್ಕೂ ತಾವು ಇಂಗ್ಲೆಂಡ್‌ನಲ್ಲಿ ನೋಡಿದ ಸಹಜಾಭಿನಯಕ್ಕೂ ಹೋಲಿಸುತ್ತಾರೆ 
ಶ್ರೀರಂಗರು : “ನಮ್ಮ ದೇಶದ ನಾಟಕಗಳಲ್ಲಿ ಭಾವನೆ ಅತಿರೇಕಕ್ಕೆ ಹೋದಾಗಲೇ 
ಪ್ರಭಾವ. ಾಗಿರುತ್ತಿತ್ತು. ಇಲ್ಲಿ ಸಾಮಾನ್ಯ ಮನುಷ್ಯನ ಭಾವನೆ ಕೂಡ ನಾಟ್ಯ ಚಾತುರ್ಯದ 
ತಳಹದಿಯಾಗಿದ್ದು, ನಮ್ಮ ದೇಶದ ನಾಟಕಗಳಲ್ಲಿ ಸು ವೇಶವನ್ನು ಅತಿಶಯೋಕ್ತೆಯ ಕಲ್ಪನೆಯ 
ಕಂಪ ಬಣ್ಣದಲ್ಲಿ ಚಿತ್ರಿಸಿದಾಗಲೂ ನಮ್ಮ ಕಣ್ಣು ಕುಕ್ಕುತ್ತಿತ್ತು. ಇಲ್ಲಿನ ದಿನುತ್ಯ ದ ಸಹಜ 
ಸನ್ನಿವೇಶವೂ ನಾಟಕೀಯತೆಯನ್ನು ಭ್ರ ದಾಗಿತ್ತು. "ಕೊನೆ! ದಾಗಿ ಆಳು, ಕೂಗಾಟ ಆಕ್ರೋಶ 
ಒಂದಡೆ ಹಾಡು ನೃತ್ಯ ಇನ್ನೊ ಎಂದಡೆ. ಇವಿಲ್ಲದೆ ನಾಟಕ ವ್ರಯೋಗ್ನೆ ಯಶಸ್ಸ ಇರುತ್ತಿರಲಿಲ್ಲ. 
ಇಲ್ಲಿ ಒರೀ ಮಾತುಗಾರಿಕೆಯನ್ನುಳ್ಳ ನಾಟಕಗಳು ಯಶಸ್ಥಿಯಾಗುತ್ತಿದ್ದವ. ಒಟ್ಟಾರೆ ಸುಗೀತ ನೃತ್ಯ 
ಇವುಗಳನ್ನು ಪೂರ್ತಿಯಾಗಿ ಬಿಟ್ಟುಕೊಟ್ಟ ತನ್ನ ವೈಶಿಷ್ಟ್ಯ ದಿಂದಲೇ ಶ್ರೋತ್ಸಗಳ ಹೃದಯವನ್ನು 
ಸೂರೆಗೊಳ್ಳಬಲ್ಲ ಪ್ರತ್ಥೇಕ ಕಲೆ ನಾಟಕ ಎಂಬ ವಿಚಾರ ನನಗೆ ತಿಳಿಯದ ನನ್ನ ಆಂತರುಗವನ್ನು 
ಹೊಕ್ಕು ಹುದುಗಿ ಕುಳಿತಿರಬೇಕು'' ಎನ್ನುತ್ತಾರೆ. 

ಅಲ್ಲಿ ದ್ದ ದಿನಗಳಲ್ಲಿ ಖ್ಯಾತ ನಟಿ ಗ್ಲ್ಯಾಡೀಸ್‌ ಕೂಪರ್‌ ಅಭಿನಯಿಸಿದ The last 
of Mrs. Cheney (ಶೇನೆ) ಎಂಬ ನಾಟಕದಲ್ಲಿ ತ ನಾಯಕಿಯ ಪಾತ್ರಾಭಿನಯವನ್ನು ಮೆಚ್ಚ 
ಏಳು ಬಾರಿ ನೋಡಿದರಂತೆ. ಒಮ್ಮೆ ಬರ್ನಾರ್ಡ್‌ ಷಾ ಅವರು ನಡೆಸುತ್ತಿದ್ದ ನಾಟಕದ 
ತಾಲೀಮನ್ನು ಅನಿರೀಕ್ಷಿ ಕ್ಲಿತವಾಗಿ ನೋಡುವ ಅವಕಾಶವೊದಗಿ ಬಂದು ಮತ್ತೆ ಆ ನಾಟಕದ ದ 
St John— ಎಂಟೂ ಪ್ರಯೋಗಗಳನ್ನು ಸತತವಾಗಿ ನೋಡಿದೆ ಎನ್ನುತ್ತಾರೆ. ಮತ್ತೊಮ್ಮೆ 
ಷಾ ಅವರ Man and Super Man ನೋಡಿದೆ ಎಂದು ಹೇಳುತ್ತಾರೆ. ಶ್ರೀರಂಗರ ಮೇಲೆ 
ಷಾ ಮತ್ತು ಇತರರ ಪ್ರಭಾವ ಆಗಿರುವುದೆಂದು ಹಲವರು ಅಭಿಪ್ರಾಯ ಪಟ್ಟಿ $3 ರುವುದು 
ಸಹಜವೇ ಎನ್ನಿಸುತ್ತದೆ” ಸಂಗೀತವನ್ನು ರಂಗಭೂಮಿಯಿಂದ ಹೊರಗಿಟ್ಟು ವೈಚಾರಿಕತೆ, ಸಂಭಾಷಣೆ, 
ವಿಡಂಬನೆ ಮತ್ತು ಹಾಸ್ಕಗಳನ್ನು ಹಾಗೂ ತಂತ್ರ ತ್ರಗಳನ್ನು ಬಳಸಿಕೊಂಡ ಶಿ ಶ್ರೀರಂಗರ ನಾಟಕಗಳಲ್ಲಿ 
ಈ ಹಲವರ ಅಭಿಪ್ರಾಯಗಳಿಗೆ ಇಂಬುಕೊಡುವುದು. ಸಾಕಷ್ಟಿದೆ ಎನ್ನಬಹುದು. 

ಈ ಎಲ್ಲ ಉದಾಹರಣೆ, ದೃಷ್ಟಾಂತಗಳು ಶ್ರೀರಂಗರ ಜೀವನದಲ್ಲಿನ ಮೊದಲ 
ಹಂತಗಳಲ್ಲಿ, ಅವರಿನ್ನೂ ನಾಟಕಗಳನ್ನು ಬರೆಯತೊಡಗುವುದಕ್ಕೆ ಮುಂಚಿ 'ಅವರಿಗಾಗಿದ್ದ 


೧೪ « ಸಂಕಲನ-೯ $ ೧೪ ಮೇ ೨೦೦೩ 


ಪ್ರಭಾವ ಅವರಿಗಿದ್ದ ರಂಗಭೂಮಿಯ ಕಾಳಜಿ, ಅದರ ಬಗ್ಗೆ ಹಲವು ವಿಧಗಳ ಚಿಂತನೆ ಮತ್ತು 
ಈ ಮಾಧ್ಯಮದಲ್ಲಿ ಅವರು ತಮ್ಮನ್ನು ಹೇಗೆ ತೊಡಗಿಸಿಕೊಂಡರು ಎಂಬುದಕ್ಕೆ ನಿದರ್ಶನವಾಗಿದೆ. 
ಏನೆಲ್ಲ ಆಸೆಗಳನ್ನು ಭಾವನೆಗಳನ್ನು ಹೊತ್ತ ಶ್ರೀರಂಗರು ಭಾರತಕ್ಕೆ ಮರಳಿದಾಗ ಅವರು ಇಲ್ಲಿ 
ಕಂಡದ್ದೇನು- ನಿರುದ್ಯೋಗ, ನಿರಾಸೆ ಇತ್ಯಾದಿ. ಆದರೂ ರಂಗಭೂಮಿಯ ಹಂಬಲದಿದ ಇಲ್ಲಿನ 
ನಾಟಕಗಳನ್ನು ನೋಡಿದಾಗ ಅವರು ಕಂಡದ್ದು ಅದೇ ಅಸಹಜವಾದ ಭಾವೋದ್ರೇಕದಿಂದ 
ಕೂಡಿದ ಅಭಿನಯ; ಅದೇ ಪ್ರೇಕ್ಷಕ ಸಮೂಹದ ಅದೇ ಒನ್ಸ್‌ಮೋರ್‌ಗಳು. ಧಾರವಾಡಕ್ಕೆ 
ಬಂದು ನೆಲಸಿದ ಮೇಲೆ ಕರ್ನಾಟಕ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಕನ್ನಡದ ಕಾರ್ಯಕ್ರಮಗಳೇ 
ಇಲ್ಲದಿದ್ದ ದಿನಗಳಲ್ಲಿ ಕನ್ನಡ ನಾಟಕಗಳನ್ನು ಬರೆದು, ಕರ್ನಾಟಕ ಸಂಘವನ್ನು ಕಟ್ಟಿ 
ವಿದ್ಯಾರ್ಥಿಗಳಿಂದ ಕನ್ನಡದ ನಾಟಕಗಳನ್ನು ಆಡಿಸತೊಡಗಿದರು. "ಉದರ ವೈರಾಗ್ಯ'ದಿಂದ ಶುರುವಾದ 
ಇವರ ಬರವಣಿಗೆ - ಪ್ರಯೋಗಗಳು ಅವರ `ಶೋಕಚಕ್ರ'ದ ವರೆಗೂ ೧೭ ವರ್ಷಗಳ ಕಾಲ 
ಅವರು ಧಾರವಾಡದಲ್ಲಿ ಇದ್ದ ಷ್ಟು ದಿನ ನಿರಂತರವಾಗಿ ಸಾಗಿತು. 

ನಂತರದ ದಿನಗಳಲ್ಲಿ ಅವರ ಕಾರ್ಯಕ್ಷೇತ್ರ ಬೆಂಗಳೂರು, ಕೆಲವು ಕಾಲ ದೆಹಲಿ, 
ಮತ್ತೆ ಕೊನೆಯ ವರೆಗೂ ಬೆಂಗಳೂರಿನಲ್ಲಾಯಿತು. ಶ್ರೀರಂಗರ ಮತ್ತು ರಂಗಭೂಮಿಯ 
ಸಂಬಂಧವಷ್ಟನ್ನೇ ಗುರುತಿಸುವುದಾದರೆ ಶ್ರೀರಂಗರು ಪ್ರಮುಖ ನಾಟಕಕಾರರಾಗಿದ್ದೇ ಅಲ್ಲದೆ, 
ನಿರ್ದೇಶಕರಾಗಿ, ತಂತ್ರಜ್ಞರಾಗಿ ರಂಗಭೂಮಿಯ ಸುಧಾರಕರಾಗಿ, ರಂಗಭೂಮಿಯಲ್ಲಿ 
ವೈಚಾರಿಕತೆಯನ್ನು ತಂದವರಾಗಿ, ಪ್ರಯೋಗಕಾರರಾಗಿ, ರಂಗಶಿಕ್ಟಕರಾಗಿ, ನಾಟ್ಯಶಾಸ್ತ್ರದ 
ಭಾಷ್ಕಕಾರರಾಗಿ, ದೇಶದಲ್ಲಿನ ರಂಗಚಳುವಳಿಯ ನೇತಾರರಾಗಿ, ಹೊರದೇಶಗಳಲ್ಲಿ ಭಾರತೀಯ 
ಸಂಸ್ಕೃತಿಯ ರಾಯಭಾರಿಯಾಗಿ, ರಂಗಭೂಮಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೊನೆಯ 
ವರೆಗೂ ತಮ್ಮನ್ನು ತೊಡಗಿಸಿಕೊಂಡ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. 

ಶ್ರೀರಂಗರು ತಮ್ಮ ನಾಟಕಗಳಲ್ಲಿ ಅಂದಿನ ವೃತ್ತಿರಂಗಭೂಮಿಯಲ್ಲಿನ ಪರಿಸ್ಥಿತಿಯ 
ಅತಿರೇಕಗಳ ಬಗ್ಗೆ, ರೀತಿನೀತಿಗಳ ಬಗ್ಗೆ ಕೈಲಾಸಂ ಮತ್ತು ಕಾರಂತರಂತೆ ತೀಕ್ವವಾಗಿ 
ಪ್ರತಿಕ್ರಿಯಿಸಿದವರು. ಹೊರದೇಶದಿಂದ ಬಂದಾಗ ಇಲ್ಲಿನ ರಂಗಭೂಮಿಯ ಸುಧಾರಣೆಯ ಬಗ್ಗೆ 
ಕನಸುಗಳನ್ನು ಕಟ್ಟಿಕೊಂಡು ಬಂದವರು. ಅದನ್ನು ನನಸಾಗಿಸಲು ಒಮ್ಮೆ ಎಲ್ಲ ವೃತ್ತಿರಂಗಭೂಮಿಯ 
ಕಲಾವಿದರನ್ನು ಕಲೆಹಾಕಿ ಕೆಲವು ನಿಯಮಾವಳಿಗಳನ್ನು ತಂದು ರಂಗಭೂಮಿಯನ್ನು ಸುಧಾರಿಸಲು 
ಪ್ರಯತ್ನಪಟ್ಟರೂ ಅದು ಕಾರ್ಯಗತವಾಗಲಿಲ್ಲ. ವಿದ್ಯಾವಂತರು ಕಟ್ಟಿಕೊಂಡ 
ವಿಲಾಸೀರಂಗಭೂಮಿಯ ಪ್ರತಿಷ್ಠಿತ ಜನರೊಂದಿಗೆ ವೃತ್ತಿರಂಗಭೂಮಿಯವರು ಆಷ್ಟಾಗಿ ಬೆರೆಯಲು 
ಇಷ್ಟಪಡಲಿಲ್ಲ. ಮತ್ತೆ ಶ್ರೀರಂಗರು ಅವರುಗಳನ್ನು ಒಂದುಗೂಡಿಸುವ ಗೋಜಿಗೆ ಹೋಗಲಿಲ್ಲ. 
ಅವರಿಗೆ ತಾಳ್ಮೆ ಸಾಲದಾಯಿತೆಂದು ಎನ್ನಿಸುತ್ತದೆ. ಒಂದು ದೃಷ್ಟಿಯಿಂದ ಇಂದಿನ ವೃತ್ತಿ 
ಮತ್ತು ವಿಲಾಸೀ ಎಂಬ ಭೇದ ಜಾಸ್ತಿಯಾಗುತ್ತಲೇ ಬಂದು ಒಂದು ಭಾರೀ ಕಂದಕವೇ 
ಇವರಿಬ್ಬರ ನಡುವೆ ಉಂಟಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಪರಿಸ್ಥಿತಿ 
ಉಂಟಾಗಲು ಶ್ರೀರಂಗರ ಪಾಲೂ ಇದೆ ಎಂದು ಎನ್ನಿಸುವುದು ಸಹಜ. ಶ್ರೀರಂಗರು ವಿವಾದಾತ್ಮಕ 
ವ್ಯಕ್ತಿಯಾಗಿದ್ದರು ನಿಜ. ಆದರೆ ಅವರಿಗೆ ರಂಗಭೂಮಿಯ ಬಗ್ಗೆ ಕಾಳಜಿ, ಕಲ್ಪನೆಗಳು ಏನೂ 
ಕಡಿಮೆಯಾಗಲಿಲ್ಲ. ವಿದ್ಯಾವಂತ ತರುಣರನ್ನು - ಹೆಚ್ಚಾಗಿ ವಿದ್ಯಾರ್ಥಿಗಳನ್ನು - ಕಟ್ಟಿಕೊಂಡು 
ವಿಲಾಸೀ ರಂಗಭೂಮಿಯಲ್ಲಿ (ವಿಲಾಸೀ ಎಂಬ ಪದವನ್ನು ಮೊದಲ ಬಾರಿಗೆ 
ಉಪಯೋಗಿಸಿದವರೂ ಶ್ರೀರಂಗರೇ) ಹಲವಾರು ಕ್ರಾಂತಿಕಾರಕ ಬದೆಲಾವಣೆಗಳನ್ನು ಮಾಡಲು 
ತೊಡಗಿದರು. ಶ್ರೀರಂಗರು ನಾಟಕಕಾರನಾಗಿ ಏನನ್ನು ಬರೆದರು, ಅವರ ವಸ್ತು ಏನಾಗಿದ್ದಿ ತು ? 
ಎಂದು ಸಾಹಿತ್ಯಕವಾಗಿ ಚರ್ಚಿಸುವುದು ಪ್ರಸ್ತುತ ಉದ್ದೇಶವಲ್ಲ. ರಂಗಭೂಮಿಗೆ ಸಂಬಂಧಿಸಿದಂತೆ 


೧೪ ಮೇ ೨೦೦೩ $ ಸ೦ಕಲನ 7-೯ $ ೧೫ 


ಏನೆಲ್ಲವನ್ನು ಮಾಡಿದರು ಎಂಬುದು ಇಲ್ಲಿ ಮುಖ್ಯ. ಧಾರವಾಡದಲ್ಲಿ ಇದ್ದಷ್ಟು ದಿನಗಳು 
ಕಾಲೇಜಿನ ಕರ್ನಾಟಕ ಸಂಘದ ವತಿಯಿಂದ ಗರು ನಾಟಕಗಳನ್ನು ಬರೆದು. ಆಡಿಸಿದರಷ್ಟೇ 
ಅಲ್ಲದೆ, ತಮ್ಮ ನಾಟಕಗಳಲ್ಲಿ ಅವರೇ ಪಾತ್ರ ವಃ ಹಿಸುತ್ತಿದ್ದರು. ಅದೂ ಅದೆಂತಹ ಪಾತ್ರಗಳು: ? 
ಅವರ ವಿಚಾರಧಾರೆಯ ದ್ವಂದ್ವ ಗಳನ್ನು ಅನುಸರಿಸಿದ. ಪಾತ್ರಗಳಾಗಿರುತ್ತಿದ್ದವು. ಅವರೇ 
“ಆತ್ಮಜಿಜ್ಞಾಸೆ'ಯಲ್ಲಿ ಹೇಳುವೆ ೨: * “ಒಂದು ಸಂಸ್ಕೃ ತಿಯಲ್ಲಿ ಹುಟ್ಟಿ ಬೆಳೆದವ, ಇನ್ನೊಂದು 
ಸಂಸ್ಕೃತಿಯಿಂದ ಪ್ರಭಾವಿತನಾದವ: ನಿಜವಾಗಿ ನಾನೆಂದರೆ ಎರಡು ವ್ಯಕ್ತಿ ಗಳಾದೆ.” ಈ ಎರಡು 
ವ್ಯಕ್ತಿಗಳನ್ನು ಅವರು ತಮ್ಮ ನಾಟಕಗಳಲ್ಲಿ ಎದಿರುಬದಿರಾಗಿ ನಿಲ್ಲಿ ಸುತ್ತಾರೆ. ಉದಾಹರಣೆಗೆ-- 
"ಉದರ ವೈರಾಗ್ಯ' ದ ಮಾಧವ - ಮನೋಹರ, “ವಿರಾಟ ಪ್ರರುಷ'ದ ಚಂದ್ರಕಾಂತ-ಕವಿ, 
“ಹರಿಜನ್ವಾರ'ದ ವಸಂತ - ಶ್ಯಾ ಮ, "ನರಕದಲ್ಲಿ ನರಸಿಂಹ'ದ ನರಸಿಂಹ - ಮಾನವ, 
"ಸಂಧ್ಯಾಕಾಲ' ದಲ್ಲಿ ಬರುವ ವೆಂಕಪ್ಪ - ಪುಟ್ಟು ಇತ್ಯಾದಿ ತರಹದ ದ್ವಂದ್ವ ಪಾತ್ರಗಳಲ್ಲಿ 
ಕ್ರಮಾನುಸಾರವಾಗಿ ಮಾಧವ, ಚಂದ್ರಕಾಂತ, ವಸಂತ, ನರಸಿಂಹ, ಕುಲಕರ್ಣಿ ಸು ಪಾತ್ರಗಳಲ್ಲಿ 
ನಟಿಸಿದ್ದಾರೆ. ಮುಂದೆ "ಶೋಕಚಕ್ರ'ದ ಜಯರಾಮನಾಗಿ, “ರಂಗಭಾರತ'ದ "ದರ್ತೆಪ ಪ್ಪನಾಗಿ 
ಅಭಿನಯಿಸಿದ್ದಾ ರೆ. ಬಹುಶಃ ಅವರು ಕೊನೆಯ ಬಾರಿಗೆ ರಂಗದ ಮೇಲೆ ಬಂದದ್ದೆ ೦ದರೆ 
ಉಜ್ಜಯಿನಿಯ ಕಾಳಿದಾಸ ಸಮಾರೋಹಕ್ಕಾಗಿ ೭೬ ರಲ್ಲಿ ಅವರೇ ನಿರ್ದೇಶಿಸಿದ "ಅಭಿಜ್ಞಾನ 
ಶಾಕುಂತಲಂ' ನಾಟಕದಲ್ಲಿನ ಕಣ್ಣನ ಪಾತ್ರದಲ್ಲಿ. ೭೨.ರ ಇಳಿವಯಸ್ಸಿನಲ್ಲಿದ್ದ ಶ್ರೀರಂಗರು 
ಅಂದು ಪಾತ್ರವಹಿಸಬೇಕಾದವರು ಕೈಕೊಟ್ಟಾಗ ಸಮಯಸ್ಪೂರ್ತಿಯಿಂದ ಅಭಿನಯಿಸಿದರು.” 

ಅವರ “ನಾಟ್ಯದ ನೆನಪುಗಳಲ್ಲಿ” ಅಭಿನಯದ ಬಗ್ಗೆ ನಟನಾದವನಿಗೆ ಇರಬೇಕಾದ 
ಅರ್ಹತೆಗಳ (ಓ೦101 ೯8000) ಬಗ್ಗೆ ಬರೆಯುತ್ತಾ - “ಮಾತುಗಾರಿಕೆ, ಮಾತಿನ ಶೈಲಿ, 
ವಾಕ್ಕದಲ್ಲಿ ಆಯಾ ಶಬ್ದದ ಅನುಗುಣತ್ವ, ಆಡದ ವಿಚಾರಗಳ ಪರಸ್ಪರ ಎಸ 
EE ಮಾತನಾಡುವವನನ ಸ್ನ ಲಕ್ಷ್ಯ ಗೊಟ್ಟು ಕೇಳುವ ತಾಕ್ಮೆ, ಧ್ವನಿಯ ಸರಿಯಾದ ಏರಿಳಿತ 
ಇವೆಲ್ಲವೂ ನಟರಲ್ಲಿ ಹ ವಾಗಿ ಆಬಾ ಗುಣಗಳು” ಎನ್ನುತ್ತಾರೆ. ಮತ್ತೊಂದೆಡೆ 
ನಟನಾದವನಿಗೆ ಪ್ರದರ್ಶನ ತುತ ಅಭಿನಯ ಕೌಶಲ, ರಂಗಸ್ಥಳದ ಮಾತಿನ ಶೈಲಿ, ಇಂತಹುಗಳ 
ಬಗ್ಗೆ ಆಳ ಅಭ್ಯಾಸ ಮತ್ತು ಇಲ್ಲವೆ ವಿಶಾಲ ಅನುಭವ ಅಗತ್ಯ. ಅಲ್ಲ ದೆ ವಿಮರ್ಶೆ 
ಗೊತ್ತಿ ರಬೇಕಾದುದು ಅಗತ್ಯ ಎಂಬುದನ್ನು ॥ ಒತ್ತಿ ಹೇಳುತ್ತಾರೆ. 


ನಟನೆಯ ತತ್ವಗಳ (Theory of Acting) ಬಗ್ಗೆ ಹೇಳುವಾಗ : “ನಟನಾದವವನಿಗೆ 
ತಾದಾತ್ಮ್ಯ ಇರುವುದು ಎಂದು ಹೇಳುವುದುಂಟು... ತಾದಾತ್ಮ್ಯ ಬೆಕು ನಿಜ; ಆದರೆ ಕ್ಷಣಾರ್ಧದಲ್ಲಿ 
ತಾದಾತ್ಮ್ಯವನ್ನು ಹೊಂದುವ ನಿಗ್ರಹಶಕ್ತಿ ಮುಖ್ಯ. ಒಂ ಯ ಪಾತ್ರವನ್ನು, ಇನ್ನೊ ಂದೆಡೆ 
ಪ್ರೇಕ್ಟಕ "ವರ್ಗವನ್ನು ಲಕ್ಸದಲ್ಲಿಟ್ಟುಕೊಂಡು ನಟಿಸಬೇಕಾದವನಿಗೆ ತಾದಾತ್ಮ್ಯ ಎಂತಹದು” 
ಎಂದು ಪ್ರಶ್ನಿಸುತ್ತಾರೆ. ಅಭಿನಯದಲ್ಲಿ ಸಹಜತೆ ಇರಬೆಕೆನ್ನುತ್ತಿದ್ದ ಶ್ರೀರಂಗರು ಅಂದಿನ 
ಕಾಲದಲ್ಲಿ ವಿಲಾಸೀ ತಂಡಗಳಲ್ಲಿ ಸ್ತ್ರೀಯರ ಪಾತ್ರಗಳನ್ನು ಸ್ತಿ ್ರಯರಿಂದಲೇ ಮಾಡಿಸುವುದನ್ನು 
ಉತ್ತರ ಕರ್ನಾಟಕದಲ್ಲಿ ತಂದವರಲ್ಲಿ ಮೊದಲಿಗರು ಎನ್ನಬಹುದಾಗಿದೆ. 

ನಾಟಕ ಬರವಣಿಗೆಯಲ್ಲಿ ಆನಕರಣೆಯನ್ನು ಎಂದೂ ಒಪ್ಪದಿದ್ದ ಶ್ರೀರಂಗರು ಅನುಕರಣೆಯ 
ಅವಸ್ಥೆ ಏನಾಗಿದೆ ಎಂದು ಹೇಳುತ್ತಾ — “ಒಂದೆಡೆ ಹೊಸತೂ ' ಇಲ್ಲ ದಕ್ಕೆ ಕ್ಷ ಹಳೆಯದರಲ್ಲಿಯೇ 
ತೃಪ್ತಿ ಕಾಣುವ ಹಟ ಗಳಿಸಿದ್ದೇವೆ (ಮನುಷ್ಯ ಸ್ತಭಾಮ್ಕೆ ತೃಪ್ತಿ ಎಂಬುದು ಆಗತ್ಯ) ಇನ್ನೊಂದೆಡೆ 
ಹೊಸತನ ನಿರ್ಮಿಸುವ ಶಿ ಇಲ್ಲದ್ದಕ್ಕೆ ನಾನು ಬಿಟ್ಟು ಅನ್ವರ ಆಸಕರಕೆ ಮಾಡುತ್ತೇವೆ '... 
“ಇದು ರಂಗಭೂಮಿಯ ಭವಿಷ್ಯ ಅಪಾಯಕಾರಕ ' ಎನ್ನುತ್ತಾರೆ. ಇಂತಹುಗಳನ್ನು “ಹೊಸತು 


೧೬ 9 ಸಂಕಲನ -೯ $ ೧೪ ಮೇ ೨೦೦೩ 


ಎಂಬುದಕ್ಕೆ ಪ್ರೇಕ್ಷಕರು ಕೆಲಕಾಲ ಮೆಚ್ಚಿ ದರೂ ಇಂತಹ ಕೃತಿಗಳು ನಮ್ಮ ರಂಗಭೂಮಿಯ 
ಭವಿಷ್ಯ ವನ್ನು ರೂಪಿಸಬಲ್ಲ ವ ಎಂಬುದು ಸುದೆ 'ಹಾಸ್ಟದ '' ಎನ್ನುತ್ತಾರೆ. ಇಂದು ಅನುಕರಣೆ 
ಇಲ್ಲದೆ ಕೆಲವರಾದರೂ ಬರೆಯುವುದರ ಬಗ್ಗೆ ಭರವಸೆಯನ್ನು ವ್ಯಕ್ತಪಡಿಸುತ್ತಾರೆ ಶ್ರೀರಂಗರು. 

ಶ್ರೀರಂಗರ ನಾಟಕಗಳು ಎಂದಿನಿಂದಲೂ ವಿಚಾರಪ್ರಧಾನವಾದುವ, ವಿಚಾರವನ್ನೇ 
ವಸ್ತುವನ್ನಾ ಗಿ ಉಳ್ಳವು. ಅವರ ಮೊದಮೊದಲ ನಾಟಕಗಳಲ್ಲಿ ಗಾಂಧೀಜಿಯವರ ಆದರ್ಶ, 
ಪ್ರಭಾವಗಳನ್ನು ಸರಳ ನಿರೂಪಣೆಗಳಿಂದ ಕಾಣಬಹುದಾದರೆ ನಂತರದ ನಾಟಕಗಳಲ್ಲಿ 
ಸ್ವಾತಂತ್ರ್ಯೋತ್ತರ ಭಾರತದಲ್ಲಿನ ಬದಲಾವಣೆಯನ್ನು ಸಂಕೀರ್ಣತೆ ಮತ್ತು ತಂತ್ರಗಳಿಂದ 
ಕಾಣಬಹುದಾಗಿದೆ. ಪೌರಾಣಿಕ ವಸ್ತುವನ್ನು ಮತ್ತು ಸಮಕಾಲೀನ ವಸ್ತುವನ್ನು ಸಾದೃಶ್ಯ 
ವೈದೃಶ್ಯಗಳಿಂದ ಅವರು ನಿರೂಪಿಸುವ ಕೆಲವು ನಾಟಕಗಳಲ್ಲಿನ ತಂತ್ರವಂತೂ ಅದ್ವಿತೀಯ. 
ಅವರು ಕೃತಿಯಿಂದ ಕೃತಿಗೆ ಹತ್ತಾರು ಬಗೆಯ ಹೊಸ ತಂತ್ರಗಳನ್ನು ಬಳಸಿ ಕನ್ನಡ ರಂಗಭೂಮಿಯನ್ನು 
ವಿಚಾರ "ಮತ್ತು ತಂತ್ರಗಳಿಂದ ಶ್ರಿ ಶ್ರೀಮಂತಗೊಳಿಸಿದ್ದಾರೆ. ಅವರ ಇಂತ ತೆ ತಂತ್ರಗಳ ಮತ್ತು 
ಹೊಸತನಗಳ ಒಂದು ಪಟ್ಟಿ ಯನ್ನೇ ಮಾಡಬಹುದಾಗಿದೆ. ಉದಾ : ಬೆಳಕನ್ನು ಬಳಸಿ ರಂಗದ 
ಮೇಲೆ ಸಹಿಸುವ ುವ $00896 ನ್ನು, ಪ್ರೇಕ್ಷಕ ಮತ್ತು ನಟರ ಮಧ್ಯೆ ಬರುವ ತೆರೆಯನ್ನು ಬಳಸದೆ 
ನಟರ ಮತ್ತು ಪ್ರೇಕ್ಟಕರ ನಿಕಟತೆಯನ್ನು ಹೆಚ್ಚಿಸಿ ಬರೇ ಬೆಳಕಿನ ಸಹಾಯದಿಂದಲೇ ಅಂಕಗಳನ್ನಾಗಿ ' 
ವರ್ಗೀಕರಿಸುವುದನ್ನು, ಕನಿಷ್ಠ ರಂಗಸಜ್ಜಿಕೆ ಯನ್ನು , ಪ್ರೇಕ್ಸಾಗೃಹದಿಂದ ನೇರವಾಗಿ ಎದ್ದುಬಂದು 
ಭಾಗವಹಿಸುವ ಪಾತ್ರಗಳನ್ನು, "ಸಂಸ್ಕೃತ ತ ನಾಟಕಗಳಲ್ಲಿ ನಂತೆ ಸೂತ್ರಧಾರ ನಟ, ನಟಿ, ಪಾತ್ರಗಳನ್ನು", 
ಸೂತ್ರಧಾರನಂತಹ ಪಾತ್ರಗಳಾದ ನಾಟಕಕಾರ, ಕೀರ್ತನಕಾರ ಇತ್ಯಾದಿ ಪಾತ್ರಗಳನ್ನು, ಆ ಪಾತ್ರಗಳಿಂದ 
ಮಾಡಿಸುವ ಪೂರ್ವಸಿದ್ಧತೆ ಮತ್ತು ರಂಗನಿರ್ದೇಶನಗಳನ್ನು ಇನ್ನೂ ಇನ್ನೂ ಎಷ್ಟೋ ಹೊಸತನಗಳನ್ನು 
ಮೊದಲ ಬಾರಿಗೆ "ಕನ್ನ ಡ ರಂಗಭೂಮಿಯಲ್ಲಿ ಒದಗಿಸಿದ ಕೀರ್ತಿ ಶ್ರೀರಂಗರಿಗೆ ಸಲ್ಲುತ್ತದೆ. 

ಒಂದು ಕಾಲಕ್ಕೆ ರಂಗದ ಮೇಲೆ ಸಂಗೀತವನ್ನು ನೃತ್ಯವನ್ನು ವಿರೋಧಿಸಿದ ಶ್ರೀರಂಗರು 
೭೦ ರ ದಶಕದಲ್ಲಿ ಬರೆದ “ಸಮಗ್ರ ಮಂಥನ', “ಗುಮ್ಮನೆಲ್ಲಿಹ ತೋರಮ್ಮ' ನಾಟಕಗಳಲ್ಲಿ 
ಭಾಗವತರ ಆಟದ, ಹರಿಕಥಾ ಪ್ರಕಾರಗಳನ್ನು ಬಳಸಿ ರಂಗಸಂಗೀತ ನೃತ್ಯಗಳನ್ನು ಬಳಸಿಕೊಂಡಿದ್ದಾರೆ. 
ಶ್ರೀರಂಗರು ಹಣ್ಣಾದಂತೆಲ್ಲಾ ಪರಂಪರೆಯಿಂದ ಬುದ ನೈಸರ್ಗಿಕ ಕಲಾಪ್ರಕಾರಗಳ ಅಗತ್ಯ ತೆಗಳನ್ನು 
ಕಂಡುಕೊಂಡಂತೆ "ಕಾಣುವುದು? 

, ರಂಗಶಿಕ್ಷಣದಲ್ಲೂ ಶ್ರೀರಂಗರ ಪಾತ್ರ ಬಹಳ ಹಿರಿದಾದದ್ದು. ಧಾರವಾಡದಿಂದ 
ಬೆಂಗಳೂರಿಗೆ ಬಂದ ನಂತರ ಅವರ ಕಾರ್ಯಕ್ಷೇತ್ರ ವಿಸ್ತಾರವಾಯಿತು. ಶ್ರೀರಂಗರು ತಮ್ಮ 
ನಾಟಕಗಳ ನಿರ್ದೇಶಕರಾಗಿ ಕಲಾವಿದರಿಗೆ ಕೊಡುತ್ತಿದ್ದ ಶಿಕ್ಷಣವೇ ಅಲ್ಲದೆ ರಾಜ್ಯದಲ್ಲಿ ಮತ್ತು 
ದೇಶದಲ್ಲಿ ಹಲವಾರು ರಂಗಶಿಕ್ಷಣ ಯೋಜನೆಗಳನ್ನು "ರೂಪಿಸಿದ್ದಾರೆ. ರಂಗಶಿಕ ಣವು ರಾಷ್ಟ್ರ ೀಯ 

ಶಿಕ್ಷಣದ : ಒಂದು ಅಂಗವಾಗಬೇಕೆಂದು ಅವರು ಯೋಚಿಸುತ್ತಿದ್ದರು. ರಾಜ್ಯ ನಾಟ್ಯಸಂಘ ಮತ್ತು 
ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಅವರು ರಂಗಶಿಕ್ಟ ಣ ಶಿಬಿರಗಳನ್ನು 
ನಡೆಸುವ Se ಹುಟ್ಟುಹಾಕಿ ಹಲವಾರು ವರ್ಷಗಳು ಅಂತಹ ಶಿಬಿರಗಳನ್ನು 
ಶಾಲಾಬೋಧಕರಿಗೆ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ರಂಗಶಿಕ್ಸಣದ ಯೋಜನೆ ಇವರ 
"Brain child’ ಎನ್ನಬಹುದಾಗಿದೆ. 'ಮಧ್ಮಪ್ರದೇಶ (ಉಜ್ಜಯಿನಿ) ದಲ್ಲಿ ಯ ಕಾಳಿದಾಸ ಅಕೆಡಮಿಯ 
ಪ್ರಥಮ ನಿರ್ದೇಶಕರಾಗಿ ದುಡಿದು ಸಂಸ್ಥೆಯ ರೂಪರೇಷೆಗಳನ್ನು ಯೋಜಿಸಿದ್ದಾರೆ. | 

ರಂಗಭೂಮಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಯಾಗಲಿ. ಯಾವುದೇ 

ಹೋರಾಟವಾಗಲಿ ಅದಕ್ಕೆ ಶ್ರೀರಂಗರು ಬೆಂಬಲ ಸೂಚಿಸಿದ್ದೇ ಅಲ್ಲ ದೆ ಸಕ್ರಿಯವಾಗಿ 
ಭಾಗವಹಿಸುತ್ತಿದ್ದರು. ಶ್ರೀರಂಗರ ಕಾರ್ಯಚಟುವಟಿಕೆ ವಿಸ್ತಾ ರವಾದಂತೆಲ್ಲಾ "ಅವರ ನಾಟಕಗಳಿಗೆ 


೧೪ ಮೇ ೨೦೦೩ $ - ಸ೦ಕಲನ 7-೯ $ ೧೭ 


ರಾಷ್ಟ್ರೀಯ ವ್ಯಾಪ್ತಿ ದೊರೆಯಿತು. ಅವರ ನಾಟಕಗಳು ಹಲವು ೫ ಬೇರೆ ಬೇರೆ ಭಾಷೆಗಳಿಗೆ 
ಅನುವಾದಗೊಂಡಿವೆ. “ಕೇಳು ಜನಮೇಜಯ' ಭಾರತೀಯ ರಂಗಭೂಮಿಗೆ ಮಹತ್ತರ 
ಕೊಡುಗೆಯಾಗಿದೆ, "ಹರಿಜನ್ಹಾರ', “ಶೋಕಚಕ್ರ?, “ಕತ್ತ ಲೆ ಬೆಳಕು', "ಸಂಜೀವನೀ', “ಸಾವಿತ್ರಿ', 
“ರಂಗಭಾರತ', "ಸ್ವರ್ಗಕ್ಕೆ ಮೂರೇ ಬಾಗಿಲು', “ಸಮಗ್ರ ಮುಢನ', “ಅಗ್ನಿಸಾಕ್ಷಿ' ನಾಟಕಗಳು 
ಭಾರತೀಯ ಸಂದರ್ಭದಲ್ಲಿ ಗಟ್ಟಿಯಾಗಿ ಉಳಿಯಬಲ್ಲ ನಾಟಕಗಳು. 
ಅವರ ಬರೆಹ ನಾಟಕವಷ್ಟೇ ಆಗಿರದೆ ರಂಗಭೂಮಿಗೆ ಸಂಬಂಧಿಸಿದ ಅನೇಕ ಗ್ರಂಥಗಳನ್ನು 
ರಚಿಸಿದ್ದಾರೆ. ಭಾರತೀಯ ರಂಗಭೂಮಿಯ ಹುಟ್ಟು, ಉಚ್ಛ್ರಾಯ ಸ್ಥಿತಿ, ಅವನತಿ ಮುಂತಾದ 
ಐತಿಹಾಸಿಕ ವಿಚಾರಧಾರೆಯನ್ನು ಅವರ 1NDIAN THEATRE ಎಂಬ ಗ್ರಂಥದಲ್ಲಿ 
ಕಾಣಬಹುದಾಗಿದೆ. ಅವರ ನಾಟ್ಯಶಾಸ್ತ್ರ ಗ್ರಂಥದ ಅನುವಾದ ಭಾರತೀಯ ಸಂದರ್ಭದಲ್ಲಿ 
ಮಹತ್ತರ ಕೊಡುಗೆಯಾಗಿದೆ. ಅದನ್ನು ರಚಿಸಿ ಸುಮಾರು ಎರಡು ಸಾವಿರ ವಷ ೯ಗಳಾದರೂ 
ಇಂದಿನ ಸಂದರ್ಭಗಳಲ್ಲಿ ಅದನ್ನು ಅರ್ಥೈಸಿದ್ದೇ ಆದರೆ ಅದರ ಮಹತ್ವ ಇಂದಿಗೂ ಅಷ್ಟೇ 
. ಎನ್ನುತ್ತಾರೆ ಶ್ರಿ ಶ್ರೀರಂಗರು. ಆ ಮೂಲ ಗ್ರಂಥದಲ್ಲಿ ವಿವೇಚಿಸಲಾದ ಸ್ಥೂಲ ವಿಭಾಗಗಳ ಬಗ್ಗ 
ಗಮನ ಸೆಳೆಯುತ್ತಾ ಇಂದಿನ ನಾಟಕಕಾರ, ನಟ, ವಿಮರ್ಶಕ ಮತ್ತು ಪ್ರೇಕ್ಚ ಕರಾದವರಿಗೆ 
ನಾಟ್ಯಶಾಸ್ತ್ರದ ಬಗ್ಗೆ ಜ್ಞಾನ ಬಹಳ ಅವಶ್ಯ ಎನ್ನುತ್ತಾರೆ. ಪ್ರೇಕ್ಟಕರ ಆಭಿರುಚಿಯನ್ನು ಬೆಳಸುವಲ್ಲಿ 
ಯಲ್ಲಿ ಹೇಳಿದ್ದಾ ರೆ. “ಪ್ರೇಕ್ಟಕ ಅಭಿರುಚಿಗಾಗಿ ರುಗೆಸೊೂಮಿಯ ಮಟ್ಟ ಕೌಳಿಳಿದಿದೆ ಎನ್ನುವಾಗ 
ತಮ್ಮ ತಪ್ಪನ್ನು ನಾವು ಪ್ರೆಜ್ನಕರ ಮೇಲೆ ಹೊರಿಸುತ್ತೇವೆ: ಪ್ರೇಕ್ಷಕರನ್ನು ಆಯ್ದುಕೊಳ್ಳುವುದು 
ಅಗತ್ಯ ಎಂಬುದನ್ನು ಮರೆಯುತ್ತೇವೆ ಪ್ರೇಕ್ಷಕರನ್ನು ಆಯ್ತು ಕೊಂಡಾಗ ನಾಟಕ ಪ್ರದರ್ಶನವು 
ಯಶಸ್ವಿಯಾದಲ್ಲಿ ಕ್ರಮೇಣ ಹಾಜರಿರದ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡುವುದು ಈ ಕುತೂಹಲ 
ಹಚ್ಚಿದಂತೆ ನಮಗೆ ಯೋಗ್ಯರಾದ ಪ್ರೇಕ್ಷಕರ ಸಣ್ಣ ಸಂಖ್ಯೆಯಲ್ಲಿ ಒಬ್ಬರ ತರುವಾಯ 
ಒಬ್ಬರು ಒಂದು ನೋಡಿದಂತೆ ನಾಟಕ ಪ್ರದರ್ಶನಕ್ಕೆ ಪೂದ್ಧಿ ದೊರೆಯುವದು. ಇಂತಹದೊಂದು 
ನಾಟಕ ಪ್ರದರ್ಶನವು ಪ್ರಸಿದ್ಧಿ ಯನ್ನು ಪಡೆದಂತೆ ಕಾಲಾನುಸಾರವಾಗಿ ಮಿಕ್ಕವರೂ ಬಂದು 
ನೋಡಬಹುದು. ಪ್ರೇಕ್ಷ ಕರ ಆರುಚಿಯ ಮಟ್ಟ ವನ್ನು ಉತ್ತ 'ಮಗೊಳಿಸಲು 
ಸಹಕಾರಿಯಾಗುಹುದು.” 
ಹಾಗೆಯೇ ಪ್ರೇಕ್ಷಕ ಅಭಿರುಚಿಯನ್ನು ಬೆಳೆಸುವಲ್ಲಿ ಉತ್ತಮ ವಿಮರ್ಶೆಯು ಅಷ್ಟೇ 
ಮುಖ್ಯ ಎನ್ನುತ್ತಾರೆ. ವಿಮರ್ಶಾ ಸಾಹಿತ್ಯ ಬೆಳೆಯದಿದ್ದಲ್ಲಿ ಯಾವುದು ಒಳ್ಳೆಯದು ಯಾವುದು 
ಕೆಟ್ಟದು ಎಂದು ತಿಳಿಯಲು ಸಾಧ್ಯವಾಗುವುದಿಲ್ಲ "ಎನ್ನುತ್ತಾರೆ. ನಾಟ್ಮಗೃಹ, ನಾಟಕಕಾರ 
ಮತ್ತು ಪ್ರೆಜ್ನಕ ಒಂದನ್ನೊಂದು ಹೊಂದಿಕೊಂಡು ಹೋಗುವ ನಿಕಟ ನಾಟ್ಯಗೃಹ ಬೆಣೆನ್ನುತ್ತಾರೆ. 
“ಪ್ರೇಕ್ಷ ಕರಿಗೆ ರಂಗಭೂಮಿ ಹತ್ತಿ ರದಲ್ಲಿ ರುವಂತಹ, ನಟರಿಗೆ ರಂಗಸ್ಥ ಲವು 
ಚಲನವಲನಗಳಿಗೆ ಅನುಕೂಲ ಮತ್ತು ತೆರೆಯ ಹಿಂದೆ ಶಾಂತಿ - ಸಮಾಧಾನ - ಸ್ಥ ಕ್ವಚ್ಛಂದ - 
ಏಕಾಂತಗಳಿಗೆ ಆನುಕೂಲವಿದ್ದ ಬೆವರು ಕಡಿಮೆ ಬೆಳಕು ಹೆಚ್ಚು ಇಂತಹ ಬಣ್ಣದ ಮನೆ” ಇದ್ದು, 
ಮಧ್ಯ ಂತರದಲ್ಲಿ ಹೊರಗೆ ಬಂದ ಪೆ ಪ್ರೇಕ್ಷಕರು ಬೀದಿಯ ಗಲಾಟೆಯನ್ನು ಎದುರಿಸದುತಹ 
ಪ್ರಾರುಭದಲ್ಲಿ ಬಂದ ಪ್ರೇಕ್ಷಕರು ಶಾಂತ. ವಾತಾವರಣದಲ್ಲಿ ವಿಶ್ರಮಿಸುವಂತೆ ವಿಶ್ರಾಂತಿಗೃಹ - 
ಉಪವನಗಳಿದ್ದು, ನೀರು - ವಸತಿಗಳ ಸೌಕರ್ಯವದ್ದ. ಚಕ್ಕ ನಾಟ್ಯಗ್ಯಹಗಳು ನಮಗೆ ಆಗತ್ಮವಿದೆ”' 
ಎನ್ನುತ್ತಾರೆ. ಹೆಚ್ಚು ಹಣ ಖರ್ಚು ಮಾಡಿ ಕಟ್ಟಿ ಸದ ಭಾರಿ ನಾಟ್ಕಗೃಹಗಳ ಆವಶ್ಯಕತೆ ಇಲ್ಲ 
ಎನ್ನುತ್ತಾರೆ. ಅಲ್ಲ ದೆ ಜಿಲ್ಲೆಗೆ ಒಂದಾದರೂ ಸುಸಜ್ಜಿತ ರಂಗಮಂದಿರದ ಆವಶ್ಯಕತೆಯನ್ನು ಒತ್ತಿ 


೧೮ «6 ಸಂಕಲನ - ೯ 6 ೧೪ ಮೇ ೨೦೦೩ 


ಹೇಳಿ ಹಿಂದೆಯೇ ಒಂದು ಯೋಜನೆಯನ್ನು ಕರ್ನಾಟಕ ಸರಕಾರಕ್ಕೆ ಹಾಕಿ ಕೊಟ್ಟಿದ್ದಾರೆ. ಅದು 
ಇನ್ನೂ ಕಾರ್ಯಗತವಾಗಬೇಕಾಗಿದೆ. 

ಪ್ರಚಾರ ನಾಟಕಗಳ ಬಗ್ಗೆ ಹೀಗೆ ಹೇಳುತ್ತಾ- ದುಡ್ಡು ಕೊಟ್ಟು ನಾಟಕಗಳನ್ನು 
ನೋಡುವ ಜನ ಬೆಳೆಯಬೇಕು ಸರಕಾರದ ಪ್ರಚಾರ ನಾಟಕಗಳಿಂದ ಇಂತಹ ಪ್ರಗತಿಗೆ 
ಹಾನಿಯುಂಟಾಗಿ ಎಂದೂ ಪ್ರಚಾರನಾಟಕಗಳಲ್ಲಿ ಕಲಾತ್ಮಕ ಮಟ್ಟಕ್ಕಿಂತ ಪ್ರಯೋಗಗಳ ಸಂಖ್ಯೆಗೆ 
ಮಹತ್ವ ಹೆಚ್ಚಾಗಿದೆ ಎನ್ನುತ್ತಾರೆ ಶ್ರೀರಂಗರು. 

೧೯೬೯ ರಿಂದ ಈಚಿಗೆ ಭಾರತ ಸರಕಾರದ ಆಹ್ವಾನದ ಮೇರೆಗೆ ಪೂರ್ವಜರ್ಮನಿ, 
ಹಂಗರಿ ದೇಶಗಳಿಗೆ ಎರಡು ಬಾರಿ ಹೋಗಿ ಬಂದ ಶ್ರೀರಂಗರು ಭಾರತೀಯ ರಂಗಭೂಮಿಯ 
ಸಂಸ್ಕೃತಿಯ ರಾಯಭಾರಿಗಳಾಗಿ ಕಾರ್ಯ ನಿರ್ವಹಿಸಿದ್ದಾರೆ. 'ಅಲ್ಲಿನ ಪ ಪ್ರಸಿದ್ಧ 

. ವಿಶ್ವವಿದ್ಯಾನಿಲಯಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅಲ್ಲಿನ ಜನಕ್ಕೆ ಮತ್ತು ಸರಕಾರಕ್ಕೆ 
ಸಂಸ್ಕೃತಿಯ, ರಂಗಭೂಮಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ನಗರಗಳಲ್ಲಿ 
ಏನಿಲ್ಲವೆಂದರೂ ೨೦ - ೩೦ ನಾಟ್ಯಗೃಹಗಳು ಇರುವುದು ಸಾಮಾನ್ಯ. ಅಲ್ಲದೆ ನಾಟ್ಯಗೃಹಗಳಿಗೆ 
ಸಂಬಂಧಪಟ್ಟಂತೆ ಮ್ಕೂ ಸಿಯಂಗಳು ಅಲ್ಲಿ ಒಂದೆಡೆ ಅಲ್ಲಿನ ಎಲ್ಲ ಸಾಹಿತಿಗಳ ಶಿಲಾಪ್ರತಿಮೆ, 
ಭಾವಪಟ, ಕೈಬರಹದ ಸಂಗ್ರಹ ಇತ್ಯಾದಿಗಳು ವ್ಯವಸ್ಥಿ ತವಾಗಿ ಇಟ್ಟಿರುವ ಸಂಗ್ರಹ ಇವೆಲ್ಲವನ್ನೂ 
ನೋಡಿದ ಶ್ರೀರಂಗರು ಅಂತಹ ಸ್ಥಿ ತಿ ನಮ್ಮಲ್ಲಿ ಕಾಣದು ಎಂದು ವಿಷಾದಿಸಿದ್ದಾರೆ. 

ಶ್ರೀರಂಗರು ಮತ್ತು ರಂಗಭೂಮಿಯ ಹಲವು ವಿಧಗಳ ಸಂಬಂಧಗಳನ್ನು ಹುಡುಕಹೊರಟರೆ 
ಅದಕ್ಕೆ ಮೊದಲು ಕೊನೆಗಳು ಇಲ್ಲವೇನೋ ಎನ್ನುವ ಅರಿವು ಯಾರಿಗಾದರೂ ಆಗುವುದು 
ಸಹಜವೇ ಆಗಿದೆ. 'ಅವರು ಭಾರತೀಯ ರಂಗಭೂಮಿಯ ಪರಂಪರೆಯನ್ನು ಕಾಪಾಡಿಕೊಂಡು 
ಬಂದದ್ದೇ ಅಲ್ಲದೆ ಅನೇಕ ಹೊಸತನವನ್ನು ಭಾರತೀಯ, ರಂಗಭೂಮಿಗೆ ದೊರಕಿಸಿಕೊಟ್ಟು 
ಕೃತಾರ್ಥರಾಗಿದ್ದಾ ರೆ. ಶ್ರೀರಂಗರು. ಶಿಥಿಲವಾದ ಸಮಾಜದಲ್ಲಿನ ಪಾಳುಗಳನ್ನು ಕೆಡವಿ ಅದೇ 
ಬುನಾದಿಯ ಮೇಲೆ ಹೊಸತನ್ನು ನಿರ್ಮಿಸಲು ಸದಾ ತನ್ನನ್ನು ತೊಡಗಿಸಿಕೊಂಡ ಯುಗಪುರುಷ. 


೧.ಅ. ಪುರಾಣ ಕಾಲದ ರಾಜನ ಕಾಲದ ಪ್ರಸಂಗಗಳನ್ನು ಜೊತೆಯಲ್ಲಿ ಸಾದೃಶ್ಯ ವೈದೃಶ್ಯಗಳಲ್ಲಿ ಒಂದು 

ಸೂತ್ರಕ್ಕೆ ಒಳಪಡುವಂತೆ ಚಿತ್ರಿಸುವುದು ಸಾಹಸವೇ ಸರಿ. ಅವರ ನಾಟಕಗಳಲ್ಲಿ ಹೆಸರುಗಳಲ್ಲಿ ಕೂಡ 

ಈ ನೂತನ ಪುರಾತನ ಮಿಶ್ರ ಶ್ಲೇಷೆ ಇದೆ. "ನರಕದಲ್ಲಿ ನರಸಿಂಹ'. ಷಾ: ಅವರ Mn and 

Super Man ದಲ್ಲಿ ಗರ್ಭಾಂಕವಾಗಿ ಬರುವ "ಡಾನ್‌ ಜುವನ್‌ ಇನ್‌. ಹೆಲ್‌'ದಿಂದ ಸೂಚನೆ 

ಪಡೆಧಂತಿದೆ. --ಎಸೀ, ಹೊಸ ನಾಟಕರಂಗದಲ್ಲಿ ಶ್ರೀರಂಗ, ಶ್ರೀರಂಗಸಂಪದ 

೧.ಆ. ಶ್ರೀರಂಗರು ಇಂಗ್ಲೆಂಡಿನಲ್ಲಿದ್ದಾ ಗ ಗಮನಿಸಿದ ನಾಟಕಗಳು ಅವರ ವಿಚಾರಕ್ಕೆ ಅಥವಾ ವಿಚಾರಧಾರೆಗೆ 

ಅನುಕೂಲವಾಗಿದ್ದಿರಬೇಕು. ಇಂಗ್ಲೆಂಡಿನಲ್ಲಿ ಇಂಗ್ಲಿಷ್‌ ನಾಟಕಗಳು ೧೯೩೦ ರ ಆಜುಬಾಜಿನಲ್ಲಿದ್ದ 

ರೀತಿಯನ್ನೇ ಶ್ರೀರಂಗರು ತಮ್ಮ ನಾಟಕಕ್ಕೆ ಬಳಸಿಕೊಂಡಿರಬೇಕೆಂಬ ಅನುಮಾನಕ್ಕೆ ಆಧಾರಗಳಿವೆ... 

-ಕೆ ವಿ. ರಾಜಗೋಪಾಲ, "ಶ್ರೀರಂಗ' ಶ್ರೀರಂಗನಮನ ಅಂಕಣ ವಿಶೇಷಾಂಕ 

೧.ಇ.“ಮೊದಲದಾಗಿ ಮೂರು ಆಥವಾ ನಾಲ್ಕು ಅಂಕಗಳ ನಾಟಕಶಿಲ್ಪವನ್ನು ಮೊದಲು ಆರಂಭಿಸಿ ಅದಕ್ಕೊಂದು 

ಸ್ಥಿರತೆಯನ್ನು ತಂದುಕೊಟ್ಟವರು ಶ್ರೀರಂಗರು. ಈ ಬಗೆಯ ರಚನಾಕ್ರಮವನ್ನು ಅವರು ಕಲ 
ಇಬ್ಬನ್‌, ಬರ್ನಾರ್ಡ್‌ ಷಾ ಜಾನ್‌ ಗಾಲ್ಲ್‌ವರ್ದಿ ಜಳ ಪಶ್ಚಿಮದ ನಾಟಕಕಾರರಿಂದ.'' 

-ಗಿರಡ್ಡಿ ಗೋವಿಂದರಾಜ - "ಶ್ರೀರಂಗಮಾರ್ಗ', ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ 

೨. ನಿಜಕ್ಕೂ ಆ ಪಾತ್ರವನ್ನು ವಹಿಸಬೆಕಾಗಿದ್ದವರು ಜಿ. ವಿ. ಅಯ್ಯರ್‌. ಕೊನೆಗೂ ಅವರು ಉಜ್ಜಯಿನಿಗೆ 

ಬರಲಿಲ್ಲ. ಶಕುಂತಲಾ ಪಾತ್ರಧಾರಿಯ ಜೊತೆ ನಡೆಯಬೇಕಿದ್ದ ಕಣ್ವರ ಸಂಭಾಷಣೆಗಳನ್ನು ಶ್ರೀರಂಗರು 


೧೪ ಮೇ ೨೦೦೩ « ಸಂಕಲನ 7-೯ ಆ ೧೯ 


ಆಡಲು ಶುರು ಮಾಡಿದಾಗ ಶಕುಂತಲೆಗೆ ಕೊಂಚ ತಬ್ಬಿಬ್ಬಾಯಿತು. ಕಾರಣ ನಿರ್ದೇಶಕರಾಗಿ 

ಶ್ರೀರಂಗರು ಕತ್ತರಿಸಿ ಹಾಕಿದ್ದ ಸಾಲುಗಳನ್ನು ಅವರೇ ಆಡಲು ಶುರು ಮಾಡಿದರು. ಸುಮಾರು ೨೦ 

ವರ್ಷಗಳು ಶಾಕುಂತಲವನ್ನು 'ತರಗತಿಗಳಲ್ಲಿ ಪಾಠ ಮಾಡಿದ ಆದ್ಯರಿಗೆ ಇಡೀ ನಾಟಕ ಕಂಠಸ್ಥ. ವಾಗಿತ್ತು. 

೩... ಸೂತ್ರಧಾರನ ಪಾತ್ರದ ಮೂಲಕ ನಾಟಕಶಿಲ್ಪದ ಸ್ವ ರೂಪವೇ ಸಂಪೂರ್ಣವಾಗಿ ed ASE 

ಒಂದು ಮಹತ್ವದ ಬೆಳವಣಿಗೆ... ಇದು ರಂಗಭೂಮಿಯ ಇತಿಹಾಸದಲ್ಲಿಯೇ ಒಂದು ಮಹತ್ವ ದ 

ಪ್ರಯೋಗ. ಇದರಿಂದ ರಂಗಪ್ರಯೋಗದಲ್ಲಿ ಕಾಣಿಸಿಕೊಂಡ ಬಿಡುಗಡೆಯ ವಾತಾವರಣ ಕಾನ 

ಹಲವಾರು ರಂಗಪ್ರಯೋಗಗಳಿಗೆ ಕಾರಣವಾಯಿತು. ನಂತರ ಚಂದ್ರಶೇಖರ ಕಂಬಾರ ಹಾಗೂ ಗಿರೀಶ 

ಕಾರ್ನಾಡರು ಜಾನಪದ ಮೂಲಗಳಿಂದಲೂ ಸೂತ್ರಧಾರನನ್ನು ತಂದರು. ಕನ್ನಡ ನಾಟಕದಲ್ಲಿ 

ಅಷ್ಟೇ ಅಲ್ಲ ಭಾಢತೀಯ ರಂಗಭೂಮಿಯಲ್ಲೇ ಸೂತ್ರಧಾರ ಒಬ್ಬ ಮಹತ್ವದ ವ್ಯಕ್ತಿಯಾಗಿ 

ಬಿಟ್ಟಿದ್ದಾನೆ. ಈ ವಿಷಯದಲ್ಲಿ ಮಾತ್ರ ಫಿನದುಗರ ಫ್ರಾ ಸಾಕಷ್ಟು SE 

ಕಾಣುತ್ತದೆ. -ಗಿರಡ್ಡಿ ಗೋವಿಂದರಾಜ - "ಶ್ರೀರಂಗಮಾರ್ಗ', ನಾಟಕ "ಸಾಹಿತ್ಯ ಮತ್ತು ರಂಗಭೂಮಿ 

೪ ಈ ಸಂದರ್ಭದಲ್ಲಿ ಅವರ ಮಾತುಗಳನ್ನೇ ನೆನೆಸಿಕೊಳ್ಳಬಹುದಾಗಿದೆ. ಇಂದಿನ ಕನ್ನಡ ನಾಟಕಗಳ 

ಅವಸ್ಥೆಯ ಬಗ್ಗೆ ಬರೆಯುತ್ತಾ - “ಚಲಚಿತ್ರಗಳಾಗಿ ಕಂಪನಿಗಳಿಗೆ ದುರವಸ್ಥೆ ತಪ್ಪಿದ್ದಲ್ಲ, 

ಪರಂಪರೆಯಿಂದ ಸಿಡಿದುದಕ್ಕಾಗಿ ನಾಟ್ಯವಿಲಾಸಿಗಳಿಗೆ ಪ್ರೇಕ್ಟಕರಿಲ್ಲ. ಹೀಗೆ ಕೂಟದಾರಿಯಲ್ಲಿ ನಿಂತಿದೆ 

ಕನ್ನಡ ರಂಗಭೂಮಿ... ಪರಂಪರೆಯಿಂದ ನಡೆದು ಬಂದ ನೈಸರ್ಗಿಕ ಕಲೆಯನ್ನು ಬುದ್ಧಿ ಪೂರ್ವಕವಾಗಿ 

ಇಂದಿನ ಪರಿಸ್ಥಿತಿಗೆ ಹೊಂದಿಸಬಲ್ಲ ನಾಟಕಕಾರನಾಗಲಿ ನಟನಾಗಲಿ ಹುಟ್ಟಿ ಬಂದರೆ ಕನ್ನಡ ರಂಗಭೂಮಿಯ 
ಭವಿತವ್ಯ ಉಜ್ವಲವಾಗುವುದು ಖಂಡಿತ'' ಎಂದು ಹೇಳುತ್ತಾರೆ. 

-ಶ್ರೀರಂಗ, ಕೂಟದಾರಿಯಲ್ಲಿ ಶ್ರೀರಂಗರ ವಿಚಾರಲಹರಿ,' ಮಿಂಚಿನಬಳ್ಳಿ ಪ್ರಕಾಶನ 

| 7 

ಎಚ್‌. ವಿ. ವೆಂಕಟಸುಬ್ಬಯ್ಯ ನೈಮಿಷಾ, ೬೭, ಈಸ್ಟ್‌ ಪಾರ್ಕ ರಸ್ತೆ, ೧೪ ನೇ ಕ್ರಾಸ್‌, ಮಲ್ಲೆ ಶ್ವರಂ, 

: ಬೆಂಗಳೂರು - ೫೬೦ ೦೦೩ 00೦೮0: ೩೩೪ ೧೧೭೩ 


ಎರಡು ಕವಿತೆಗಳು ಕೆಂತೆ-೮ ೯ 
ಬಿ.ಎಂ. ಶರಭೇಂದ್ರಸ್ವಾ Ke 
೧. ಅಮೂರ್ತದೊಳಗಿನ ಅರ್ಥ 

ಹೆಪ್ಪುಗಟ್ಟಿದ ಮೌನ 

ಮನಸ್ಸಿನೊಳಗಿನ ಸಂತೆ 

ಗಮ್ಮೆನ್ನುವ ನೆನಪುಗಳು 

ಆ 

ಅಮೂರ್ತದೊಳಗಿನ ಅರ್ಥ 


ನೆನಪನ್ನೇ ಪ್ರೀತಿಸುವ ಚಪಲ 
ಸ್ವಾತಂತ್ರ್ಯವಿಲ್ಲದ ಬಯಕೆ 
ಮಂಜಾದ ಕಣ್ಣು 
ಬಿಕ್ಕಳಿಕೆಯ ಸದ್ದು 

ಎ 
ಎಲ್ಲಾ 
ಅಮೂರ್ತದೊಳಗಿನ ಅರ್ಥ 


೨೦ 9 ಸಂಕಲನ -೯ $ ೧೪ ಮೇ. ೨೦೦೩ 


ಮಾರ್ದವವಿಲ್ಲದ ಮನಕ್ಕೆ 
ಕುಸುರಿ ಕೆತ್ತನೆಯ ಗೋರಿ 
ಫಳಫಳನೆ ಹೊಳೆವ ನಕ್ಷತ್ರ 
ಸರಿದದ್ದು 

ಗವ್ವೆನ್ನುವ ಕತ್ತಲೆಗೆ 
ಗೌಪ್ಯದಿಂದ ನಿಗೂಢತೆಯತ್ತ 
ಒಳಗೊಳಗೆ 
ಜ್ವಾಲಾಮುಖಿಯ ಅವಶೇಷ 
ಎಲ್ಲಾ 

ಅಮೂರ್ತದೊಳಗಿನ ಅರ್ಥ 


ಹರಡಿದ ಹರಕು ಮೋಡಗಳು 

' ನೀಲ ಬಾನೊಳಗೆ 
ಉರಿದು ಜಾರಿದ ಚಿತೆಗಳು 
ಕೆನ್ನೆಯ ಗುಳಿಯೊಳಗೆ 
ಲಾವಾರಸದ ಹರಿವು 
ಹೊಕ್ಕುಳಿನ ಹುರಿಯೊಳಗೆ 
ಮುದ್ದು ಮುದ್ದಾದ ಹೆಣದ ಮೇಲೆ 
"ಅಘೋರಿ'ಯಾದ ಮನಸ್ಸು 
ಅಮೂರ್ತದೊಳಗಿನ ಅರ್ಥ. 


೨. ಮಾತು ಮೌನದ ನಡುವೆ 
ಮಾತು ಮೌನದ ನಡುವೆ 
ನೂರು ನವಿಲಿನ ಕುಣಿತ 
ಚೆಲುವೆ ಚೆಂದುಟಿ ಮೇಲೆ 
ಹೆಣೆದ ಮುತ್ತಿನ ಸಾಲು 
ಆಗಸದಿ ತೇಲುತಿವೆ 
ಕಾಲಿದಾಸನ ಮೇಘ 
ಬಿರಿದ ಎದೆ ಭೂಮಿಯಲಿ 
ಪ್ರೀತಿ ನದಿಗಳ ಓಘ 
ನನ್ನೆದೆಯ ತುಂಬೆಲ್ಲ 
ಅವಳ ದೋಹದ ಗೆಜ್ಜೆ 
ಹೂ ಬಾಣ ಹೊತ್ತವನ ಕಳ್ಳ ಹೆಜ್ಜೆ 


ಮಾತು ಮೌನದ ನಡುವೆ 
ನೂರು ನೋವಿನ ಸೆಳೆತ 


೧೪ ಮೇ ೨೦೦೩ « ಸಂಕಲನ -೯ 


ಚಂಡೆ ಮದ್ದಳೆ ಸದ್ದು ಯಕ್ಷಗಾನ 
ಸಾಲುಬಣ್ಣದ ವೇಷ 
ಪ್ರೀತಿ ಮಾತದು ನಿಮಿಷ 
ಕಾಳ ರಾತ್ರಿಯಲೆಲ್ಲ ರಾಕ್ಚಸನ ಆವೇಶ 
ಬಣ್ಣ ಕಳಚುವ ಹೊತ್ತು 
ಸಾಲು ಶವಯಾತ್ರೆ 
ಜಾತಿ ಭೂತದ ಮುಂದೆ 
ಕಾದ ತಮಟೆಯ ಬಡಿತ 
ನೂಕು ನುಗ್ಗ ಲಿನಲ್ಲಿ 
ಕಳೆದು ಹೋಗಿವೆ ಕವಿತೆ 
ಮಾತು ಮೌನದ ನಡುವೆ 
ಗೀತೆ ಶ್ಲೋಕದ ಪಠಣ 
ಬುದ್ಧ ಬಸವರ ಹಾಡು 
ಮುಗಿಲ ಬಟ್ಟೆಯ ತೊಟ್ಟ 
ಗೊಮ್ಮಟನ ಪಾಡು. 
ಕ Y 
ಬಿ. ಎಂ. ಶರಭೇಂದ್ರಸ್ವಾಮಿ, ಪ್ರಸಾರ ನಿರ್ವಾಹಕ, ಆಕಾಶವಾಣಿ, ಮಂಗಳೂರು - ೫೭೫ ೦೦೪ 
(ಗಿ : ೦೮೨೪ - ೨೧೧೩೯೧ 


ವಿಲಿಯಮ್‌ ಬಟ್ಲರ್‌ ಯೇಟ್ಸ್‌ ಪರಿಚಯ 
ಜಿ. ಬಿ. ಸಜ್ಜನ | 

ಶಬ್ದಗಳನ್ನು ಮಧುರ ಸಂಯೋಜನೆಯಲ್ಲಿ ಹೊಸೆಯುವುದನ್ನೇ ಕಾವ್ಯದ ಕಸುಬನ್ಮಾಗಿ 
ಮಾಡಿಕೊಂಡ ಕವಿಗಳುಂಟು- ಸ್ವಿನ್‌ ಬರ್ನ್‌ನಂಥವರು. ಆದರೆ, ಬರೀ ಭಾವನೆಗಳನ್ನೇ 
ಬಂಡವಾಳವಾಗಿಸಿಕೊಂಡು ಕವನ ಹೊಸೆಯುವ ಕವಿ ನಮ್ಮ ಲೆಕ್ಕಾಚಾರದಲ್ಲಿ ಬಹಳ 


ಎತ್ತರಕ್ಕೇರಲಾರ. ಶೆಲ್ಲಿ ಬಗೆಗೆ ಆರ್ನಲ್ಲನು ರಮ್ಯರೂಪಕವೊಂದರ' ಮೂಲಕ ವ್ಯಕ್ತಪಡಿಸಿದ 
ವಿಮರ್ಶಾಭಿಪ್ರಾಯ- “ಆತನೊಬ್ಬ ನಿರ್ವಾತದಲ್ಲಿ ತನ್ನ ಮಿನುಗುರೆಕ್ಕೆಗಳನ್ನು ಫಡಫಡಿಸುವ 


ನಿಷ ಕ್ಟಯೋಜಕ ಗಂಧರ್ವ (An ineffectual angel beating his luminous wings in. 


he voidin vain) ವಿತಂಡ ವಿಮರ್ಶೆಯೇ ಸೈ. ಯಾವ ವಿಮರ್ಶಕನಿಗೂ ಸ್ವಪ್ರತಿಷ್ಠೆ ತಲೆಯಲ್ಲಿ 
ಸ ವ ಸ್ರ ೧೨ 
ತುಂಬಿಕೊಂಡರೆ ಈ ತೆರನ ಪ್ರಮಾದಗಳಾಗುವುದುಂಟು. ಯಾವುದೇ ವಿಮರ್ಶಕನಿಗಾಗಲಿ, 
ಭ್‌ ಡ್‌ ಮ NR 9 — 
ಲ್ಲ ಸಮಯದಲ್ಲೂ ವಿಮರ್ಶನ ಬುದ್ಧಿಯ ಸ್ತಿಮಿತವನ್ನು ಕಾಯ್ದುಕೊಳ್ಳುವುದು ಆಗುವುದಿಲ್ಲ 
(ನಡೆವವರು ಎಡವದಿರುವುದುಂಟೇ ?). ಭಾವದೀಪ್ತಿಗಂಟಿಕೊಂಡೇ ಚಿಂತನದೀಪ್ತಿಯೂ 
ಬರುವುದುಂಟು. ಭಾವದ್ರವ್ಯದೊಂದಿಗೆ ವಿಚಾರದ ಅದಿರೂ ಮಿಳಿತವಾಗಿರುವುದನ್ನು ನಾವು 
ಗುರುತಿಸಬೇಕಾಗುತ್ತದೆ. ಶೆಲ್ಲಿಯ ಸ್ಮಾಯ್‌ಲಾರ್ಕ್‌ (ಬಾನಾಡಿ) ಪಕ್ಷಿಯ , ಬಗೆಗಿನ ಕವನ 
ಭಾವನಾಲೋಕದಲ್ಲಿನ ಒಂದು ವಿಹಾರ, ಸೈ. ಆದಾಗ್ಯೂ, ಅದರಲ್ಲಿ ಜೀವನಾನುಭವದ ರಸ 


೨೨ « ಸಂಕಲನ 7-೯ $ ೧೪ ಮೇ ೨೦೦೩ 


ಒಸರಿ ಬರುವುದಿಲ್ಲವೇ ? We look before and after / And pine for what is 
70! (ಅಡಿಗರ “ಇರುವುದೆಲ್ಲವ ಬಿಟ್ಟು, ಇರದುದರೆಡೆಗೆ ತುಡಿವುದೆ ಜೀವನ' ಎಂಬುದು 
ಇದರ ಭಾಷಾಂತರವೇ ? ಅನುರಣವೇ ?) ಎಂದು ವ್ಯಾಖ್ಯಾನಿಸುತ್ತಾ 'Oursweetest songs 
are those that tell of saddest thought ow ಸತ್ಯಾನುಮಾನಕ್ಕೆ. ತಲುಪುತ್ತಾನೆ. 
ಕವನದ ಭಾವದ್ರವ್ಯವನ್ನು ತೆಳುವಾಗಗೊಡದೆ ಚಿಂತನದ ಶ್ರವ್ಯ (ಇದನ್ನು ಒಬ್ಬ ವಿಮರ್ಶಕ, 
ಮೆಟ್ಯಾಫಿಜಿಕಲ್‌ ಕವಿಗಳ ಬಗೆಗೆ ಬರೆಯುತ್ತಾ, "the fundamental bral work ಎಂದು 
ಕರೆದ) ಎಲ್ಲೆಲ್ಲಿ ಒತ್ತೈಸಿಕೊಂಡು ಬರುತ್ತದೊ, ಅಲ್ಲಲ್ಲಿ ಕಾವ ವ್ಯ ಉತ್ಕೃಷ್ಟ ಕಾವ್ಯವೆನಿಸುವುದು ಸಹಜ. 
ಅದು ನಮ್ಮನ್ನು ಡೆ ತಟ್ಟುವುದು ಸ್ವಾ ಭಾವಿ. ಸ ಸ ನಮಗೆ ಆಗುವುದು 
ಡನ್‌ ಮುಂತಾದ ಮೆಟಾ ಫಿಜಿಕಲ್‌ ಕವಿಗಳನ್ನು, ಯೇಟ್ಸ್‌ನಂತಹ ಕವಿಗಳನ್ನು ಓದುವಾಗ 
೧೯ನೇ ಶತಮಾನದ ಕೊನೆಯ ಸ ಕಾವ್ಯರಚನೆಯನ್ನು ಪ್ರಾರಂಭಿಸಿದ ಯೇಟ್ಸ್‌ 
೧೯೩೯ ರ ವರೆಗೂ ಅದನ್ನು ಮುಂದುವರಿಸಿಕೊಂಡು ಬಂದ ಕವಿ. ಮೊದಮೊದಲು ನಾಕು 
ಪುರಾಣಕತೆ ಚರಿತ್ರೆಯಲ್ಲೆ ತನ್ನ ಕಾವ್ಯಸ್ಪೂರ್ತಿಯನ್ನು ಕಾಣಲೆತ್ನಿಸಿದ ಯೇಟ್ಸ್‌ "ಜಾರ್ಜಿಯನ್‌ 
“ನವ್ಯ' ಮುಂತಾದ ಯಾವ ಪಂಥಕ್ಕೂ ಸಂಬಂಧಪಡದೆ ತನ್ನ ದೇ ಛಾಪುಳ್ಳೆ ಕಾವ್ಯ ಮಾರ್ಗವನ್ನು 
| ಸ ಸಾಂಡ: ಕವಿ ಬೆಳೆದಂತೆ ಆತನ ಕಾವ್ಯ-ವ್ಯಕ್ತಿತ್ವದ ಬೇರುಗಳು ಗಟ್ಟಿ ಗೊಂಡವು. ಯೇಟ್ಸ್‌, 
ಮೊದಲಲ್ಲಿ ಬರೆದದ್ದು ಹೆಚ್ಚಾಗಿ ನ ಗತವೈಭವ, ಗತಕಾಲದ ಕಲಿಗಳು, ಪುರಾಣಪ್ರಸಿದ್ದ 
ವ್ಯಕ್ತಿಗಳು (ಕೂಚುಲೇನ್‌, ಆಯ್‌ಜಿನ್‌, ಏಂಗಸ್‌, ಡಾಯರ್ಡರ್‌ ಮುಂತಾದವರು) ಹಾಗೂ 
ಅವರನ್ನು, ಆ ಗತವೈಭವವನ್ನು ನೆನಪಿಸುವ, ಸಮಕಾಲೀನ ಆಯರ್ಲಂಡಿನ ಸಂದರ್ಭದಲ್ಲಿ ' 
ಕೀರ್ತಿವೆತ್ತ ವ್ಯಕ್ತಿಗಳು ಮುಂತಾದವರ ಬಗೆಗೆ. ಮುಂದೆ ಆತನ ಕಾವ್ಯ ಪ್ರತೀಕಾತ್ಮಕತೆಯ 
(Symbolism) ಕಡೆಗೆ ವಾಲಿತು. ಮೊದಮೊದಲು ವೈಯಕ್ತಿಕ ಸಂಕೇತಗಳಾಗಿ ಮೂಡಿಬಂದ 
"ತಿರುಗುಮೆಟ್ಟಿಲ ಸೋಪಾನ', “ಗೋಪುರ' ಇತ್ಕಾ ದಿಗಳು ಪುನಃಪುನರಪಿ ಬಳಕೆಯಿಂದಾಗಿ 
ಸಾರ್ವತ್ರಿಕಾರ್ಥವನ್ನು ಸೂಚಿಸುವ ಆಯಾಮ ಪಡೆಯುತ್ತ ಹೋದವು. ಒಂದು ಕಾಲಘಟ್ಟದಲ್ಲಿ 
ಯೇಟ್ಸ್‌ನು ಸಮಕಾಲೀನ ಆಯರ್ಲಂಡಿನ ಬಗೆಗೆ ಭ್ರಮನಿರಸನ ಹೊಂದಿದ; ಅಂತೆಯೇ, 
ಮುಂಚಿನ ಘಟ್ಟದ ಪುರಾಣಪ್ರತಿಮೆಗಳ ಸುತ್ತ ಓಡಿಸುತ್ತಿದ್ದ ಕಲ್ಪನಾವಿಲಾಸಗಳನ್ನು ತೊರೆದ. 
ಆದರೆ, ಮೊದಲಿನಿಂದ ಕೊನೆಯವರೆಗೂ ಆತನಿಗೆ ಇದ್ದ, ಅತ್ಯಂತ ರೂಪವತಿಯಾದ ಮಾಡ್‌ 
ಗನ್ನಳ (1123600779) ಬಗೆಗಿನ ಎಳೆತ - ಸೆಳೆತ, A ಸಮ ಹಾಗೂ ಆತ ಅನುಭವಿಸಿದ 
ಪ್ರೇಮಭಂಗ ಇವುಗಳು ಆತನ ಕಾವ್ಯದ ಚಿರಂತನ ಸ್ಫೂರ್ತಿಸೆಲೆಯಾಗಿದ್ದವು. ಆ ಪ್ರೇಯಸಿಯ 
ಬಗೆಗೆ ಆತ ಹಚ್ಚಿಕೊಂಡ: ಹುಚ್ಚು, ಕೊರಗು pias ರೂಪ ತಾಳಿವೆ. ಆತ ಸುದೀರ್ಫ್ಥ 
ಕಾಲದ ವರೆಗೆ ಮಾಡ್‌ ಗನ್ನಳ ಬಗೆಗೆ ತಳೆದ ಪ್ರೇಮನಿಷ್ಠೆ ಅನನ್ಯ, ಅಪ್ರತಿಮ. ಆಕೆ ಈತನ 
ವಿವಾಹಪ್ರಸ್ತಾಪವನ್ನು ನಿರಾಕರಿಸಿದ ನಂತರವೂ (ತನ್ನನ್ನು ವಿಗ್ನವಾದರೆ ಆತ ಶ್ರೇಷ್ಠ ಕವಿಯಾಗಿ 
ಬೆಳೆಯುವುದನ್ನು ತಪ್ಪಿ ಸಿದಂತಾಗುತ್ತದೆ ಎಂದು ಆಕೆ ಹ ಕೊಟಿ $ದ್ದಳು), ಹಾಗೂ ಆಕೆ 
ಬೇರೊಬ್ಬನನ್ನು ವರಿಸಿದ ನಂತರವೂ, ಲಗ್ನವಾಗದೇ ಉಳಿದ. ಆಕ” ವಿಧವೆಯಾದ ಮೇಲೆ 
ಮತ್ತೆ ವಿವಾಹಪ್ರಸ್ತಾಪ ಮಾಡಿದ. ಆಗಲೂ ಆಸೆ ಸಮ್ಮತಿಸಲಿಲ್ಲ. ಕೊನೆಗೆ ತನ್ನ ೫೨ ನೇ 
ವಯಸ್ಸಿನಲ್ಲಿ ಯಗ ಸು ಲಗ್ನವಾದ. ಆದರೆ ಮಾಡ್‌ ಗನ್‌ಳನ್ನು 
ಕೊನೆಯವರೆಗೂ ಪ್ರೀತಿಸಿದ — ಆಕೆಯನ್ನು ಗಿ ೀಸಿನ ಹೆಲನ್‌ಗೆ ಹೋಲಿಸಿದ; ತನ್ನ ಪಾಲಿನ 
Phoenix; ಎಂದು ಕರೆದ. ಆಕೆಯ ನೆನಪ ಆತನಲ್ಲಿ ಯಾವ ತರಹದ ರೋಮಾಂಚನ 
ಉಂಟುಮಾಡುತ್ತಿತ್ತೆಂಬುದನ್ನು "16೧66 ಎಂಬ ಕವನದಲ್ಲಿ ಹೀಗೆ ಹೇಳಿದ್ದಾನೆ : 


೧೪ ಮೇ ೨೦೦೩ $ ಸ೦ಕಲನ 7-೯ ಆ 2೨೩ 


When day begins to break 

| count my good and bad, 

Being wakeful for her sake, 

Remembering what she had, 

what eagle look still shows, 

while up from my heart's root 

So great a sweetness flows 

| shake from head to foot. | 

`ಆ ಪ್ರೇಮದ ಉತ್ಕ್ತಟಾವಸ್ನೆಯಲ್ಲಿ, ಕವಿ ತನ್ನ ಹೃದಯದ ಆರತಿಯನ್ನಾಕೆಗೆ 

ಜೆ ಇ ೧ ಶ್ಮ 

ಬೆಳಗುತ್ತಿದ್ದಾಗ, ಆತ ಹೇಳುವ ಮಾತುಗಳಿವು : 

(But) |, being poor, have only my dreams; 

| have spread my dreams under your feet 

Tread softly because you tread on my dreams. 

ಪ್ರಾಚೀನ ಗ್ರೀಸ್‌ ದೇಶದ ಹೆಲನ್ನಳ ಜನನ ಒಂದು ಐತಿಹಾಸಿಕ-ಪೌರಾಣಿಕ ಘಟನೆ. 
೭೪s ಎಂಬ (ಗ್ರೀಕ್‌) ದೇವೇಂದ್ರನು ಗರುಡರೂಪದಲ್ಲಿ ಒಂದು ರೂ ಎಂಬ ಕನ್ನಿಕೆಯ ಮೇಲೆ 
ಎರಗಿ ಹೊಂದಿದ ಸಮಾಗಮದ ಸಂತಾನಫಲ ಆಕೆ. ಆ ಸಮಾಗಮವೇ ಒಂದು ಭವಿಷ್ಯವಾಣಿಯ 
(ಟ್ರಾಯ್‌ ನಗರದ ಪತನ) ಈಡೇರಿಕೆ. ಮಾಡ್‌ ಗನ್‌ಇನ್ನು ಹೆಲನ್‌ನೊಂದಿಗೆ ತಾದಾತ್ಮೀಕರಿಸಿ 
ಕವನವೊಂದನ್ನು ಬರೆದ ಯೇಟ್ಸ್‌. 1868876176 Swan ಎಂಬ ಶೀರ್ಷಿಕೆಯ ಆ ಕವನ ಅತ್ಯದ್ಭುತ. 

ಅದು ಪ್ರಾರಂಭವಾಗುವುದು ಹೀಗೆ : 

A sudden blow : the great wings beating still 

Above the staggering girl, her thighs caressed 

By the dark webs, her nape caught in his bill 

He holds her helpless breast upon his breast 


How can those terrified fingers push 

The feathered glory from her loosening thighs ? 

ಎರಡು ಚತುಷ್ಪಯ ಹಾಗೂ ಒಂದು ಷಟ್ಟದಿ ಹೀಗೆ ಹದಿನಾಲ್ಕು ಸಾಲಿನ ಸುನೀತದ 
ರೂಪದಲ್ಲಿ ಬರೆಯಲಾದ ಈ ಕವನ ಒಂದು ಅಮೋಘ ಶಬ್ದಚಿತ್ರ. ಅದರ ಪ್ರಾರಂಭ A 
sudden blow’ ಎಂದು -ಒಂದು ಶಬ್ದಗುಂಫನವೇ ಒಂದು ವಾಕ್ಕದ ಸ್ಥಾನದಲ್ಲಿ ಜೆ ನಂತರದ್ದು 
ವರ್ತಮಾನ ಹಾಗೂ ಭೂತಕೃದಂತಗಳಲ್ಲಿ (beating, staggering; caressed, caught) 
ವರ್ಣಿತವಾದ ಕ್ರಿಯೆ. ನಾಲ್ಕನೇ ಸಾಲಿನಲ್ಲಿ ಮಾತ್ರ ಪೂರ್ಣ ವಾಕ್ಯ. (ಐದು - ಆರನೆಯ ಸಾಲುಗಳಲ್ಲಿ 
ಎಷ್ಟೊಂದನ್ನು ಸಾಂದ್ರವಾಗಿ ಹೇಳಿದ್ದಾ ನೆ ಕವಿ! ಕೊನೆಯ ಆರು ಸಾಲುಗಳು ಇಂತಿದೆ : 

A shudder in the loins engenders there 


The broken wall, the broken roof and tower 
And Agamemnon dead. 


Being so caught up, 
So mastered by the brute blood of the air, 
* Did she put on his knowledge with his power 
Before the indifferent beak could let her drop ? 
| ಮೂರನೆಯ ಸಾಲಿನ ಮಧ್ಯಂತರದಲ್ಲಿ (ರತಿಕ್ರಿಯಾಸ್ತಂಭನಸೂಚಕ) ತಡೆ. ಆ ಒಂದು 
ದೃವಸಂಕಲ್ಪಿತ ಕ್ರಿಯೆಯ ಮೂಲಕ ಭವಿಷ್ಯವಾಣಿಯ ಈಡೇರಿಕೆಯ ಕಾಣ್ಕೆ... 


. ‘Broken wall 
೨೪ ೪ ಸಂಕಲನರ೯ $ ೧೪ ಮೇ ೨೦೦೩ 


ಹಾಗೂ '0771೧76100" ಎಂಬ ಪದಪುಂಜಗಳಲ್ಲಿ ಶ್ಲೇಷೆ. '70/ ಇದು Marlowe ನ 
(ಹೆಲನ್‌ಗೆ ಸಂಬಂಧಪಟ್ಟ) | 
ls this the face that launched a thousand ships 
And burnt the topless towers of Ilium (Troy ನ ಇನ್ನೊಂದು ಹೆಸರು) ? 
`` ಎಂಬ ಸಾಲುಗಳನ್ನು ನೆನಪಿಸುತ್ತದೆ. 
ಎಂಥ ಚಿತ್ರಕಶಕ್ತಿ, ಧ್ವನ್ಯಾರ್ಥಸ್ಟುರಣ ! 
ಒಂದು ಗಳಿಗೆಯಲ್ಲಿ. ಭ್ರಮನಿರಸನ ಹೊಂದಿದ ಕವಿ ತನ್ನ ಕಾಲದ ಹೆಲನ್‌ಳಾದ ' 
ಮಾಡ್‌ ಗನ್ನಳಿಗೆ ಧಗಧಗಿಸಿ ಉರಿಯಲು ಇನ್ನೊಂದು 'ಟ್ರಾಯ್‌ ನಗರವಿಲ್ಲವಲ್ಲ ಎಂದು 
ಉದ್ದರಿಸಿದ್ದ. ಆ ಪ್ರೇಯಸಿಯೇ ಯೇಟ್ಸನ ಚಿರಂತನ ಸ್ಪೂರ್ತಿಚಿಲುಮುಯಾಗಿದ್ದುದೊಂದು ವ್ಯಂಗ್ಯ : 
ಮುಪ್ಪಾವಸ್ಥೆ ಯಲ್ಲಿ ಶಾಲೆಯೊಂದಕ್ಕೆ ಭೇಟಿ ನೀಡಿದಾಗ ಗ್‌ School 
Children’), ಎದುರುನಿಂತ ಮಕ್ಕಳಲ್ಲಿ ಒಬ್ಬ ಮುದ್ದುಮುದ್ದಾದ ಹುಡುಗಿಯಲ್ಲಿ ಮಾಡ್‌ ಗನ್ನಳ 
ಎಳೆತನದ ಚಿತ್ರವನ್ನು ಕಲ್ಪಿಸಕೊಳ್ಳುತ್ತಾನೆ ಕವಿ. ಮರುಕ್ಷಣ ಆಯ ಸದ್ಯದ ಆಕೃತಿ ಮನಸ್ಸಿನಲ್ಲಿ 
ಸುಳಿಯುತ್ತದೆ. ಅಂತೆಯೇ ತನ್ನ ತಾರುಣ್ಯದ ರ; ಗರಿಗಳ' (Pretty ES ಬಗೆಗೂ . 
ವಿಚಾರ ಮಿಂಚಿ ಮಾಯವಾಗುತ್ತದೆ. ಆದರೆ ಈ "ಆಟ' ಸಾಕು ("6೧0060 of that) 
ಎಂದುಕೊಂಡು, “ಬೆಚ್ಚಿ 'ನಂತಾದ (508/8010) ಅರವತ್ತು ವಯಸ್ಸಿನ ತಾನೀಗ ಯಾವ ವ್ಯಾಕುಲತೆ 
ಇಲ್ಲದೆ ಆರಾಮಾಗಿದ್ದಾ ನೆ ಎಂತ ತೋರಿಸಿಕೊಳ್ಳಬೇಕು; “ನಗುವವರೆದುರು ನಗೆಬೀರಬೇಕು' 
ಎಂದು ನಿರ್ಧರಿಸುತ್ತಾನೆ. (ಆತ ಸ್ವತಂತ್ರ ಆಯರಿಶ್‌ ರಾಷ್ಟ್ರದ ಸೆನೆಟರ್‌ ಆಗಿದ್ದ; ನೋಬೆಲ್‌ 
ಪಾರಿತೋಷಕ ಪಡೆದಿದ್ದ. (5೬೦೦6೫) ಯಶಸ್ಸೆಂಬ ಲೌಕಿಕ ಸ್ಥಾ ನಮಾನ ಪಡೆದು, ಮದುವೆಯಾಗಿ, 
ಮಗಳನ್ನು ಹೆತ್ತು, ನೆಮ್ಮದಿಯ ನೆಲೆ ಕಂಡುಕೊಂಡಿದ್ದ . ಈ ರೀತಿ ಮನಸ್ಸಿನಲ್ಲಿ ನಡೆದು 
ಹೋಗುವ ನಾಟಕದ ಅಭಿವ್ಯಕ್ತಿಯೇ ಈ ಕವ 
ಇಂಥ ಮನೋವ್ಯಾಪಾರದ ಮಥನಿಕೆಯಿಂದ ಉದಿಸಿ ಬಂದ ಯೇಟ್ಸ್‌ ಕವನಗಳು 
ಹಲವಾರು. ಕೆಳಗೆ ಕಾಣಿಸಲಾದ ಸಾಲುಗಳು ನಗ್ನಸತ್ಯವೊಂದನ್ನು ಯಾವ ಮುಲಾಜೂ 
ಇಲ್ಲದೆ ಹೇಗೆ ಶಬ್ದೀಕರಿಸುತ್ತವೆ ಎಂಬುದನ್ನು ಗಮನಿಸಬೇಕು : 
A woman can be proud and stif 
when on love intent, 
' But love has pitched his tent in 
the place of excrement; 
For nothing can be made sole or whole (ಅಖಂಡ, ಅಪ್ಪಟ, ಪರಿಪೂರ್ಣ) 
That has not been rent. [rend (tear) ಎಂಬುದರ ಭೂತಕಾಲದ ರೂಪ] 
ಇಬ್ಭಾ ಗಿಸಲ್ಪಡದುದು ಪರಿಪೂರ್ಣವಲ್ಲ. ಅಂದರೆ, ಗಂಡು ಹೆಣ್ಣು ಬೆರಸಿ 
ಬೇರಿಲ್ಲ ) ದಂತಿಪ್ರದೇ ಪರಿಪೂರ್ಣತೆ. 
ಜಡ ಈ “ನಿರ್ಲಜ್ಜ' ಉಕ್ತಿಯನ್ನು ಕವಿ ತನ್ನ ಸ್ವಂತ ಧ್ವನಿಯಲ್ಲಿ ಹೇಳದೆ, ಆರೋಪಿತ 
ವ್ಯಕ್ತಿತ್ವದ asd persona) — ಕೆ Crazy Jane — ಮುಖಾಂತರ ಹೇಳುತ್ತಾನೆ. 
ಈ ಕವಿಗೆ ಕಾವ್ಯ -ಕಲೆಯ ಮೂಲಕ, ಕಳೆದುಹೋದ ಕನಸಿನ ಲೋಕಕ್ಕೆ 
(Byzantium) ಜಾರುವುದೇ ಮರ್ತ್ಯಮಾನವನು ಪಡೆಯಬಹುದಾದ ಅಮರತ್ವ ಎಂಬ ವಿಶ್ವಾಸ. 


೧೪ ಮೇ ೨೦೦೩ $ ಸಂಕಲನ -೯ $ ೨೫ 


ಕವಿಯ ಕಸುಬು (ಗೆ) ಎಷ್ಟರ ಮಟ್ಟಿಗೆ ಸಿದ್ಧಿ ಸಬೇಕೆಂದರೆ, ಆದು ಸಹಜ-ಉತ್‌ ಸ್ಪೂರ್ತ-ಕಲೆ 
ಎಂದೆನ್ನಿ ಸಬೇಕು. "ಓ೩77'6 curse’ ಎಂಬ “ಕವನದಲ್ಲಿ ಆತ ಹೇಳುವ ಹಾಗೆ : 

A line will take us hours maybe, 

yet if it does not seem a moment's thought 

All our stitching and unstitching has been nought. 
ಅಪ್ರಯತ್ನಿತ ಕಲೆ (ಟ೧076179618196 ೩ಗೆ) ಎಂದು ಕಾಣುವ ಕೃತಿಯ ಹಿಂದೆ ಇರುವ 
ಕಸುಬಿನ (stitching and unstitching) ದರ್ಶನ ನಮಗೆ ಇಲ್ಲಿ ನೀಡಿದ್ದಾ ನೆ ಕವಿ. 

ಆಯಲರ್ಲಂಡಿನ ಸ್ವಾತಂತ್ರ್ಯದ ಕನಸು ಕಾಣುತ್ತಿ ರುವಾಗಲೇ ವಿಚಿ 4ದ್ರಕಾರೀ ಶಕ್ತಿಗಳು 
ಮೊಲುಗೈ ಪಡೆಯುತ್ತಿರುವುದು ಕಂಡ ಕವಿ ಈ ಸತ್ವಯುತ ಸಾಲಿನಲ್ಲಿ ಕಂಡರಿಸಿದ್ದಾ ನೆ : Things 
fall apart; the centre cannot hold (ಈ ಸಾಲಿನ ಪೂರ್ವಾರ್ಧವನ್ನೇ ಆಫ್ರಿಕನ್‌ 
ಕಾದಂಬರಿಕಾರನಾದ ಚಿನ್ಹಾ ಅಕೀಬೇ ತನ್ನ ಕಾದಂಬರಿಯ ಶೀರ್ಷಿಕೆಯನ್ನಾಗಿಟ್ಟುಕೊಂಡ. 

ವಿಘಟನಪರಶಕ್ತಿಗಳು ತಾಂಡವಿಸುತ್ತಿರುವ ಇಂದಿನ ದಿನಗಳಲ್ಲಿ ಯೇಟ್ಸನ ಆ ಸಾಲು 
ಎಷ್ಟೊಂದು 0100೧680 (ದೂರದರ್ಶಿ) ಆಗಿ ಕಾಣುತ್ತ ತ್ರದೆಯೆಂಬುದನ್ನು ನಾವು ಮನಗಾಣಬಹುದು. 

ವ್ಯಕ್ತಿಜೀವನದ ಸಮಗ್ರತೆ (integrity, wholeness) ಯನ್ನು ಸಾಧಿಸುವ ದಿಸೆಯಲ್ಲಿ 
ತನ್ನಲ್ಲಿ ಅಂತರ್ಗತವಾದ ವೈರವ, ೈಕ್ರಿತ್ವ (878-660 ದೊಂದಿಗೆ ಕವಿ ನಡೆಸಿದ ಸೆಣಸಾಟವೂ ಒಂದು 
ಮಹತ್ವದ ಅಧ್ಯಾಯ. ತನ್ನ ಬಹುಮುಖ ಅಧ್ಯಯನ, ತತ್ಪಲವಾದ ಚಿಂತನೆ-ಸಿದ್ಧಾಂತಗಳು ಹಾಗೂ 
ತಾನು ಕುಡುಡ ಆನುಭವಗಳನ್ನೇ ಕಾವ್ಯದ್ರವ್ಯವನಾಗಿಸಿಕೊಂಡು ಮಹೊನ್ನತ ದಜ್ಜೌಯ ಕಾವ್ಯವನ್ನು 


ಆಂಗ್ಲ ಸಾರಸ್ವ ತಲೋಕಕ್ಕೆ ನೀಡಿದ ಯೇಟ್ಸ್‌ ಕವಿ ಇಪ್ಪತ್ತನೇ ಶತಮಾನದ ಆದಿಭಾಗದ. 


ಮಹಾನ್‌ ಚೇತನ. 

9 ಉ ಇ 
ಜಿ. ಬಿ. ಸಜ್ಜನ್ನ ಮಠಪತಿಗಲ್ಲಿ, ವಿಜಾಪುರ - ೫೮೬ ೧೦೧ | 
ಜಾಗತೀಕರಣ ಮತ್ತು ಉದಾರೀಕರಣ ಅನುಭವ 
ಗಾರ ಸ ರಾರಾ ಕಾಕರ ಘೂ ಕ ಲ ಕಾಹ ಸಸಯ ಯ ಟ್ಟ ಲ ಚ ಅಾೈಾ 
ಯು: ವೆಂಕಟ್ರಾಜ ರಾವ್‌ 


ಜಾಗತೀಕರಣ ಮತ್ತು ಉದಾರೀಕರಣ -- ಇವುಗಳನ್ನು ವಿರೋಧಿಸುವ ಧ್ವನಿಗಳು 
ಸಾಕಷ್ಟಿದ್ದು, ಅವು ಜನಪ್ರಿಯವೂ ಆಗಿವೆ. ಹಾಗಾಗಿ, ಇವೆರಡೂ ನಮ್ಮ ದೇಶದ ಹಿತಕ್ಕೆ ಹಾನಿಕಾರಕ 
ಎಂಬ ಭಾವನೆ ತನ್ನಷ್ಟಕ್ಕೆ ಬೆಳೆದುಕೊಂಡುಬಿಟ ತಂತಿದೆ. ಯಾವ ವಾದಕ್ಷಾ ದರೂ ಕೊನೆಯಲ್ಲಿ 
ನಿಜ ಜೀವನದ ಪ್ರಮಾಣಗಳೇ ಸಾಕ್ಷಿಗಳಾಗುತ್ತ ವೆ, ಹಾಗಾಗಿ ನನ್ನದೇ ಆದ ಕಲವ ಅನುಭವಗಳು 


ಈ ಎರಡು ವಿಷಯಗಳನ್ನು ಗ್ರಹಿ ಸುವಲ್ಲಿ ಸ್ವಲ್ಪವಾದರೂ ಸಹಾಯಕವಾಗಬಹುದೆಂಬ 
. ಭಾವನೆಯಿಂದ ಅವುಗಳನ್ನು ನಿರೂಪಿಸುತ್ತಿ್ದೇನೆ 


ನಡೆಸಿಕೊಂಡು ಬರುತ್ತಿದ್ದೇನೆ. ಈ ಸಂಸ್ಥೆಯು ಬಹುತ ಉಕ್ಕಿನ ದವ ಬೇಕಾದ ಉತ್ಸಾದಕ 
ಉಜ್ಯಾ ೦ದಾದ ಕುಲುಮೆ (furnaces) ಗಳನ್ನು ತಯಾರಿಸುತ್ತದೆ. ಸಾಧಾರಣ 

ಬತ ಸ 
ತ್ತರ ದಶಕದ ವರೆಗೆ ನೆಹರೂ ಸ್ಥಾ ಪಿಸಿದ ಸಮಾಜವಾದದ ನೆರಳಲ್ಲಿ ನಮ್ಮ ಕೆಲಸ 


ನೆಹರೂರವರ ಸಮಾಜವಾದ ಸರ್ವರಿಗೂ ಸಮಾನ ಆವಕಾಶ ಕಲ್ಪಿಸುವುದರಲ್ಲಿ 
ಸಂಪೂರ್ಣವಾಗಿ ಸೋತುಹೋಯಿತು. ಬದಲಾಗಿ ಆರ್ಥಿಕ ವಲಯದಲ್ಲಿ ಲೈಸನ್ಸ್‌, ಪರ್ಮಿಟುಗಳ 
ಜಾಲವನ್ನು ಸೃಷ್ಟಿಸಿ, ಅವುಗಳೆಡೆಯಿಂದ ನುಸುಳಿ ಬರುವ ಧೂರ್ತತನವನ್ನು -ಅಂದರೆ 
` ರಾಜಕಾರಣಿಗಳ ಮತ್ತು ಸರಕಾರಿ ಅಧಿಕಾರಿಗಳ ಒಲವನ್ನು ಪ್ರಾಪ್ತಿಸಿಕೊಳ್ಳ ಬಲ್ಲ ಹಾಗೂ ಬೇಕಾದ 
ಹಾಗೆ ಕೈ ಬಿಸಿ ಮಾಡುವ ಚಳಕ -ಹೊಂದಿದ ಮುದಿಗಳಿಗೆ ಮಾತ್ರ ಕೈಗಾರಿಕಾ ಹಾಗೂ ವಾಣಿಜ್ಯ 
ಕ್ಷೇತ್ರಗಳಲ್ಲಿ ಅವಕಾಶ ಕೊಟ್ಟಿತು. ರಾಜಕಾರಣಿಗಳ ಮತ್ತು ಸರಕಾರಿ ಅಧಿಕಾರಿಗಳ ಸಮಾಜದ 
ಮೇಲಿನ ಹಿಡಿತ ಬಲವತ್ತರವಾಗುತ್ತಲೇ ಹೋಯಿತು. ಒಂದು ದೇಶದ ಸಂಪತ್ತು 
ವೃದ್ಧಿಯಾಗಬೇಕಾದರೆ ಆರ್ಥಿಕ ಸ್ವಾತಂತ್ರ್ಯ ಅತ್ಯಗತ್ಯ. ಇದನ್ನು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ 
ಸಿಗುವ ವರೆಗೆ ಯಶಸ್ವಿಯಾಗಿ ತತ್ತಿಕ್ಕಿಟ್ಟಿದ್ದರೆ -ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಸರಕಾರವು 
ಸಮಾಜವಾದದ ನೆಪದಲ್ಲಿ ಇನ್ನಷ್ಟು ಯಶಸ್ವಿಯಾಗಿ ನಡೆಸಿಕೊಂಡು ಬಂತು. ಈ ಸಮಯದಲ್ಲಿ 
ಉದ್ಯೋಗ ನಡೆಸುವುದು ನಮ್ಮ ದೃಷ್ಟಿಯಲ್ಲಿ ಹೇಗಿತ್ತು ಎನ್ನುವುದನ್ನು ಚುಟುಕಾಗಿ ಹೀಗೆ 
ಹೇಳಬಹುದು : ಕ 
66 ನಾವು ತಯಾರಿಸುವ ಕುಲುಮೆಗಳಿಗೆ ಬೇಕಾದ ಕಚ್ಚಾವಸ್ತು (raw material) 
ಗಳಲ್ಲಿ ಮುಖ್ಯವಾದ ಉಕ್ಕು (6880) ಹಾಗೂ ಸ್ಥೆ ್ಟ್ರೈನ್‌ಲೆಸ್‌ ಸ್ಟೀಲು ಬಹುತೇಕ ಸರಕಾರೀ 
ಕಾರ್ಯಾನೆಗಳಿಂದ ದೊರೆಯುತ್ತಿದ್ದುವು. ಆದರೆ ಎಲ್ಲಾ ಉಕ್ಕಿನ ಸರಕುಗಳ ವಿತರಣೆಗಾಗಿ 
ಸರಕಾರ ನಿಯಮಿಸಿದ ನಿಯಂತ್ರಣ ವ್ಯವಸ್ಥೆ (Iron & Steel Controller)ಯಿದ್ದು, ಅದರ 
ಮುಖೇನವೇ ಉಕ್ಕನ್ನು ಖರೀದಿಸುವ ಪರವಾನಗಿ ಪಡೆಯಬೇಕಿತ್ತು. 
96 ಆದರೆ ಉಕ್ಕಿನ ಸರಕುಗಳ ಉತ್ಪಾದನೆ ಯಾವಾಗಲೂ ಬೇಡಿಕೆಗಿಂತ ಕಡಿಮೆ ಇದ್ದು, 
ಅವುಗಳ ಬೆಲೆ ನಿಯಂತ್ರಣದಲ್ಲಿ ರುತ್ತಿತ್ತು. ಹಾಗಾಗಿ ಸರಕಾರೀ ಮಾರಾಟದ ಖಾತೆ(58365 
ರೀp೩ಗೆMent)ಯ ಅಧಿಕಾರಿಗಳು ಮಾರು ಬೆಲೆಯ ಮೇಲೆ ನಿರ್ದಿಷ್ಟ ಪ್ರಮಾಣದಲ್ಲಿ ಖಾಸಗಿ 
ನಗದು ಕಮಿಷನ್‌ ಹೊಡೆಯುತ್ತಿದ್ದರು. ಆದರೆ ಈ ಸರಕುಗಳನ್ನು ಅವರಿಂದ ಪಡೆದಹೊಳ್ಳಬೇಕಾದರೆ 
. ಅರ್ಹತಾಪತ್ರಗಳ ಅಗತ್ಯವಿತ್ತು. ಇದಕ್ಕಾಗಿ ಖಾಸಗೀ ಮಧ್ಯಸ್ಥ ಗಾರರು (7166617767) ತಮ್ಮಷ್ಟಕ್ಕೆ 
ಹುಟ್ಟಿಕೊಂಡು, - ಠಕ್ಕು ಅರ್ಹತಾ ಪತ್ರಗಳು, ಸುಳ್ಳಿನ ಉತ್ಪಾದನಾ ಗಾತ್ರ, ಪೇಪರಿನಲ್ಲಷ್ಟೆ 
ಬೆಳೆದ ಗ್ರಾಹಕ ಕಾರ್ಯಾನೆಗಳು -ಇವುಗಳದೆಲ್ಲಾ ದೊಡ್ಡ ಮಿಥ್ಯಾಜಗತ್ತನ್ನೇ. ಸೃಷ್ಟಿಸಿ 
-ಬೇಕಾದ ಹಾಗೆ ' ಉಕ್ಕಿನ ಸರಕುಗಳನ್ನು ಮೇಲೆ ಹೇಳಿದ ಸರಕಾರೀ ಕಾರ್ಬಾನೆಗಳಿಂದ 
ಪಡೆದುಕೊಂಡು, ಖಾಸಗಿ ಮಾರುಕಟ್ಟೆ (ಕಾಳಸಂತೆಯಲ್ಲಿ ದುಬಾರಿ ಕ್ರಯದಲ್ಲಿ ಮಾರುತ್ತಿದ್ದರು. 
ಸರಕಾರೀ ಉಕ್ಕಿನ ಕಾರ್ಯಾನೆಗಳು ಮಾತ್ರ ನಷ್ಟದಲ್ಲಿ ನಡೆಯುತ್ತಿದ್ದವು. 
66 ನಮಗೆ ಬೇಕಾದ ಕಚ್ಚಾ ವಸ್ತುಗಳಲ್ಲಿ ಪರದೇಶದಿಂದ ಆಮದು ಮಾಡಬೇಕಾದ ವಸ್ತುಗಳೂ 
ಇರುತ್ತಿದ್ದವು. ಆದರೆ ಏನನ್ನು ಆಮದು ಮಾಡಿಕೊಳ್ಳಲಿಕ್ಕೂ ಪರವಾನಗಿ ಹಾಗೂ ನಿಯಂತ್ರಣ 
(license and control) ವ್ಯವಸ್ಥೆ ಇರುತ್ತಿತ್ತು. ಇದಕ್ಕೆ Controller of Imports and 
Exports ಎನ್ನುತ್ತಿದ್ದ ರು. ತಲೆ ಹೋಗುವ ಪ್ರಮಾಣದ (ಕೆಲವೊಮ್ಮೆ ಶೇಕಡಾ ೨೫೦ ಕ್ಕೂ 
ಹೆಚ್ಚು) ಆಮದು ತೆರಿಗೆ ಮಾತ್ರವಲ್ಲದೆ, ಆಮದು ಮಾಡಲಿಕ್ಕೆ ಬೇಕಾದ ಪರವಾನಗಿಗೆ ಭಗೀರಥ 
ಪ್ರಯತ್ನವೇ ಮಾಡಬೆಕಾಗುತ್ತಿತ್ತು. ಇಲ್ಲೂ ಮಧ್ಯವರ್ತಿಗಳನ್ನು ಅರಸಬೆಕು. ಇಲ್ಲವೇ ಕಳ್ಳಸಂತೆಯೇ 
ಸೈ. ಅಧಿಕಾರಿಗಳಿಗೆ ನಿಯಂತ್ರಣದ ಹಕ್ಕು ಸಿಕ್ಕಿದ ಕೂಡಲೇ ಹುಟ್ಟಿಕೊಳ್ಳುವ ಠಕ್ಕರ ಜಾಲದ 


೧೪ ಮೇ ೨೦೦೩ $ ಸಂಕಲನ-೯ $ ೨೭ 


ಮೂಲಕ ಆಮದು ಮಾಡಿಕೊಳ್ಳಲಾಗುತ್ತಿದ್ದ ವಸ್ತುಗಳು ಖಾಸಗಿ ಮಾರುಕಟ್ಟೆಯಲ್ಲಿ ದುಬಾರಿ 
ಕ್ರಯದಲ್ಲಿ ಸಾಕಷ್ಟು ಸಿಗುತ್ತಿದ್ದ ವ. 
66 ನಮ್ಮ ಗ್ರಾಹಕ 'ವರ್ಗದಲ್ಲಿ ಬಹುತೇಕ ಸರಕಾರೀ ಸಂಸ್ಥೆಗಳು, ಕಾರ್ಯಾನೆಗಳು ಇರುತ್ತಿದ್ದವು. 
ಯಾಕೆಂದರೆ, ಆ ಕಾಲದಲ್ಲಿ ಸರಕಾರವು ಪ್ರತಿ ಕ್ಷೇತ್ರಕ್ಕೂ ತನ್ನ ಕೈ ಚಾಚುತ್ತಿತ್ತು. ಸರಕಾರವು 
ಉತ್ಪಾದನಾ ಕ್ಲೇತ್ರದಲ್ಲಿದ್ದರೆ ಸಮಾಜಕ್ಕೆ ಹಿತವೆಂಬ ಭ್ರ 5 ಮೆಯನ್ನು ನಮ್ಮ ಸಮಾಜವಾದಿ 
ಸರಕಾರ ನಿರ್ಮಿಸಿತ್ತು. ಎದರೆ ಇದರ ಹಂದಿ ಅಡಗಿದ್ದ ಗುಟ್ಟು ಬೇರೆಯೇ. ಈ ಸರಕಾರೀ 
ಉದ್ಯಮಗಳಿಗೆ ಬೇಕಾದ ಎಲ್ಲಾ ಉಪಕರಣಗಳು, ಕಚ್ಚಾ ವಸ್ತುಗಳು - ಇವನ್ನೆಲ್ಲಾ ಕೊಳ್ಳುವಾಗ 
ಸಂಬಂಧಪಟ್ಟ ಮಂತ್ರಿಖಾತೆ(ಊಗ!y)ಯ ವರೆಗೆ ದಳ್ಳಾಳಿ ಹಣದ ವಿತರಣೆಯಾಗಬೇಕು. 
ಆದರೆ, ಖಾಸಗಿ ಕ್ಷೇತ್ರದಲ್ಲಿ ಯಾವ ಉದ್ಯೋಗಸಂಸ್ಥೆ (ಗರಟsn/)ಯನ್ನು ನಿರ್ಮಿಸಲಿಕ್ಕೂ ಸರಕಾರದ 
ಪರವಾನಗಿ (॥0669) ಬೇಕಿತ್ತು. -ಮತ್ತು ಅವುಗಳ ಗಾತ್ರ, ಅವುಗಳ ಉತ್ಪಾದನೆಯ 
ಪರಿಮಾಣ, ಇವೆಲ್ಲವನ್ನು ಸರಕಾರದ ನಿಯಂತ್ರಣ ಅಧಿಕಾರಿಗಳು ಗಢಾರಿಸಾಪಿನ್ನ ರು. 
ಉದಾಹರಣೆಗೆ, ಉಕ್ಕಿನ ಕ್ಷೇತ್ರದಲ್ಲಿ, ಸಾಧಾರಣ ೫೦,೦೦೦ ಟನ್ನುಗಳಷ್ಟೆ ಒಂದು ಖಾಸಗಿ 
ಸಂಸ್ಥೆ ಉತ್ಪಾದಿಸಬಹುದು ಎಂಬ ನಿಯಮವಿತ್ತು. ಅದರಲ್ಲೂ ನಮ್ಮ ಗ್ರಾಹಕರಾದ ಉಕ್ಕಿನ 
ತಗಡಿನ (cold rolled steel strips) ಕಾರ್ಯಾನೆಗಳಿಗೆ ವರ್ಷಕ್ಕೆ ಬರೇ ೧೦,೦೦೦ ಟನ್ನುಗಳನ್ನು 
ಉತ್ಪಾದಿಸುವ ಪರವಾನಿಗೆ ದೊರಕುತ್ತಿತ್ತು. 
ಸರಕಾರಿ ಉಕ್ಕಿನ ಕಾರ್ಪಾನೆಗಳಿಗೆ ಹಾಗೇನೂ ಮಿತಿಯಿರಲಿಲ್ಲ. ಹತ್ತು, ಇಪ್ಪತ್ತು ಲಕ್ಷ 
ಟನ್ನುಗಳಷ್ಟು ಉತ್ಪಾ ದನೆಯನ್ನು ಮಾಡುವ ಕಾರ್ಯಾನೆಗಳು ನಿರ್ಮಿತವಾಗಿದ ವು. ಇವುಗಳಿಗೆ 
ಬೇಕಾದ ಭಾರಿ ಉಪಕರಣಗಳನ್ನು (equipments) ಹೆಚ್ಚಾ ಗಿ ವಿದೇಶೀ ಸಂಸ್ಥೆ ಗಳಿಂದಲೇ 
ತರಿಸುತ್ತಿದ್ದರು. ಅಷ್ಟು ದೊಡ್ಡ ಗಾತ್ರದ ಉಪಕರಣಗಳನ್ನು ಮಾಡುವ ಕುಶಲತೆ ದೇಶದ ಉಪಕರಣ 
ಉತ್ಪಾ ದಕರಲ್ಲಿ ಇಲ್ಲ ವಾದದ್ದು ಒಂದು ಕಾರಣವಾದರೆ, ವಿದೇಶೀ ಸಂಸ್ಥೆ ಗಳಿಂದ ವಿದೇಶೀ 
ಮುದ್ರೆಯಲ್ಲಿ ದಳ್ಳಾಳಿ ಹೊಡೆಯುವ ಅವಕಾಶ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು 
ಮಂತ್ರಿಖಾತೆಗಳಿಗೆ ಸಿಗುತ್ತಿ ದ್ದದ ದ್ದು ಇನ್ನೂಂದು ಕಾರಣ. ಸರಕಾರವು ಇಷ್ಟ ಪಟ್ಟಿ ದ್ದ ರೆ ನಮ್ಮಂತಹ 
ದೇಶೀ ಉಪಕರಣ ಉತ್ಪಾ ದಾಸ ಸಂಸ್ಥೆ ಗಳಿಗೆ ಬೇಕಾದ ಸವಲತ್ತು ಗಳನ್ನು. ಕೊಟ್ಟಿ ದ್ದ ರೆ, ಅವುಗಳು 
ಸ್ವಲ್ಪದರಲ್ಲೇ ಬೇಕಾದ ಪ್ರವೀಣತೆಯನ್ನು ಪಡೆದುಕೊಳ್ಳಬಹುದಿತ್ತು. 
99 ಮೇಲೆ ಹೇಳಿದೆ ಹಾಗೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೊ ಗಸ ಸಂಸ್ಥೆ ಗಳನ್ನು ಸ್ಥಾಪಿಸಲು ಸರಕಾರಿ 
ಪರವಾನಗಿ ಬೇಕಿತ್ತು. ಅದನ್ನು ಕೊಡುವ ನಿಯಂತ್ರಕ - ಮಂತ್ರಿ, ಖಾತೆಯ ಕೈಯಲ್ಲಿ ಹೇರಳ 
Opn ಮತ್ತು ಉದ್ಕೊ €ಗ ಪರವಾನಗಿ(industrial license)ಯ ಹಗೂ 
ಲವಾರು ರೀತಿಯಲ್ಲಿ ಆಗುತ್ತಿತ್ತು. ಮೊದಲಾಗಿ ಪಠ 
ಕೊಡಬೇಕಾಗಿತ್ತು. ಪರವಾನಗಿ ತ ಉದೊ ೀಗಪತಿ ಬನನ ep) jie 
ಬೇರೆ ಯಾರಿಗೂ ಅದೇ ಕ್ಷೇತ್ರದ ಪರವಾನಗಿ ಸಿಗದಂತೆ ಚ wii 
Pasko (ಬಸ Wl ಸಿಗದಂ ಸಂಬಂಧಪಟ್ಟ ಅಧಿಕಾರಿಗಳನ್ನು 
ಸವಿ ಕ್ಷೇತ್ರದಲ್ಲಿ ಸ್ಪರ್ಧೆ ಇಲ್ಲವಾಗಿಸಿ, ತಮ್ಮ ಉತ್ಪಾದನೆಯ 
ವಸ್ತುಗಳಿಗೆ ದುಬಾರಿ ಕ್ರಯ ಸ್ಥ ಷ್ಟಿ ಮಾಡಿಕೊಳ್ಳುತ್ತಿದ್ದರು. ಅದೇ ಸಮಯದಲ್ಲಿ ಆ ವಸ್ತುಗಳು 
“ie ಸ್ಪರ್ಧಾತ್ಮಕ Jy ಕ್ರಯದಲ್ಲಿ ಆಮದು ಆಗದಂತೆ -ಒಂದೋ 
ಚ ಯಸ de pares ಅದರ ಮೇಲಿನ ಆಮದು ಸುಂಕ (import 
“4 ಸರಕಾರಿ ಅಧಿಕಾರಿಗಳಿಂದ ಇಲ್ಲವೆ: ಮಂತ್ರಿ 


೨೮ ೪ ಸಂಕಲನ-೯ $ ೧೪ ಮೇ ೨೦೦೩ 


ಇಲಾಖೆಯ ಮಧ್ಯಸ್ಥಿ ಕೆಯನ್ನು ಉಪಯೋಗಿಸಿ) -ಸಾಧಿಸಿಹೊಳ್ಳುತ್ತಿದ್ದರು. ಹೀಗಾಗಿ ಗ್ರಾಹಕರು 
ದುಬಾರಿ ಕ್ರಯ ಕೂಡಬೆಕಾಗುತ್ತಿತ್ತು. ಲಾಭಾಂಶ ಹೆಚ್ಚು ಇದ್ದು, ಸ್ಪರ್ಧೆ ಇಲ್ಲದೇ ಇದ್ದುದರಿಂದ, 
ಪರವಾನಗಿ ದೊರೆತ ಉದ್ಯೋಗಗಳು ತಮ್ಮ ಕೆಲಸದಲ್ಲಿ ಹೆಚ್ಚಿನ ಪರಿಣತಿಯನ್ನು ಅಥವಾ ಹೆಚ್ಚಿನ 
ಕಾರ್ಯಕಾರಿತ್ವ(610670/)ವನ್ನು ಪಡೆಯುವ ಪ್ರಯತ್ನವನ್ನೇ ಮಾಡಲಿಲ್ಲ. ಹಾಗಾಗಿ ವಿದೇಶೀ 
ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪಾದನೆಯನ್ನು ಮಾರಲಿಕ್ಕೆ ತಮ್ಮ ದುಬಾರಿ ಕ್ರಯದಿಂದಲೋ 
ಅಥವಾ ಕಳಪೆ ಗುಣಮಟ್ಟ (pಂ೦r ೮೬೩॥/)ದಿಂದಲೋ ಅಸಮರ್ಥರಾದರು. 

ಮೇಲಿನದಕ್ಕೆ ಒಂದು ಉತ್ತಮ ಉದಾಹರಣೆಯೆಂದರೆ, ನಮ್ಮ ದೇಶದಲ್ಲಿ ಆಗ 
ತಯಾರಾಗುತ್ತಿದ್ದ ಕಾರುಗಳು - ಹಿಂದುಸ್ತಾನ್‌ ಮೋಟರ್‌ (೩770೩558601 0೦೩) ಮತ್ತು 
ಪ್ರೀಮಿಯರ್‌ ಆಟೊಮೊಬೈಲ್‌ (18: ೦೩1) - ಇವೆರಡೂ ಸಂಸ್ಥೆಗಳು ವರ್ಷಾನುಗಟ್ಟಲೆ 
ಕಳಪೆ ದರ್ಜೆಯ, ಒಂದೇ ನಮೂನೆಯ ಕಾರುಗಳನ್ನು ತಯಾರಿಸುತ್ತ ಬಂದವು. ಕಾರಣವೆಂದರೆ 
ಅವರಿಬ್ಬರೂ ನಿರ್ದಿಷ್ಟ ಸಂಖ್ಯೆಯ ಕಾರುಗಳನ್ನು ಮಾತ್ರ ನಿರ್ಮಿಸಲು ಸರಕಾರಿ ಪರವಾನಗಿ 
ಇತ್ತು, ಅವರಿಗೆ ಬೇಕಾದ ಕಚ್ಚಾ ವಸ್ತುಗಳು ನಿರ್ದಿಷ್ಟ ಕ್ರಯದಲ್ಲಿ ಸರಕಾರೀ ನಿಯಂತ್ರಕರಿಂದ . 
ಲಭಿಸುತ್ತಿದ್ದುವು, ನಿರ್ದಿಷ್ಟ ಪ್ರಮಾಣದ ಲಾಭ ಅವರಿಗೆ ಉಳಿಯುವಂತೆ ಸರಕಾರವು ಕಾರುಗಳ 
ಕ್ರಯವನ್ನು ನಿರ್ದೆಶಿಸುತ್ತಿತ್ತು. -ಈ ಸರ್ವ ರೀತಿಯ ನಿಯಂತ್ರಣದಲ್ಲಿ ಕಾರಿನ ನಿರ್ಮಾಪಕರಿಗೆ 
ಏನು ಸ್ವಾತಂತ್ರ್ಯ ಅಥವಾ ಅವರಲ್ಲಿ ಏನು ಸೃಜನಿಕೆ ಉಳಿದೀತು ? ಆಮೇಲೆ, ಕಾರುಗಳನ್ನು 
ಪಡೆದುಕೊಳ್ಳುವ ಗ್ರಾಹಕರು ನೊಂದಣಿಕೆ (booking) ಮಾಡಿ ಐದಾರು ವರ್ಷಗಳಷ್ಟು ಕಾದ 
ಮೇಲೆ ಮಾತ್ರ ಹೊಸ ಕಾರು ಬಂದೀತು. (ಮಧ್ಯಮ ವರ್ಗದ ಸ್ಕೂಟರಿಗೂ ಇದೇ ಅವಸ್ಥೆ y ಆದರೆ 
ಹೊಸ ಕಾರು ಲಭಿಸುವುದೆಂದರೆ ಲಾಟರಿ ಎದ್ದ ಂತೆ. ಯಾಕಂದರೆ. ಮರುದಿನವೆ ಆ "ಕಾರನ್ನು 
ಮಾರಿ ಮೂವತ್ತು ನಾಲ್ವತ್ತು ಶೇಕಡಾ ಲಾಭ "ಗಳಿಸಬಹುದು. 

ಇಂತಹ ನಿಯಂತ್ರಣ ವ್ಯವಸ್ಥೆಯನ್ನು ಕಿತ್ತುಹಾಕುವ ಉದಾರಿಕರಣವನ್ನು ಯಾಕಾದರೂ 
ವಿರೋಧಿಸಬೇಕು ಎನ್ನುವುದು ಅರ್ಥವಾಗದ ಸಂಗತಿ. ನಿಯಂತ್ರಣ ವ್ಯವಸ್ಥೆಯಲ್ಲಿ ಜಾಗತೀಕರಣಕ್ಕೆ 
ಬಹಳ ಹೀನಾಯ ಸ್ಥಾನವಿತ್ತು. ಬೇರೆ ದೇಶದ ಸಂಸ್ಥೆ ಗಳು ನಮ್ಮ ದೇಶದಲ್ಲಿ A 
ಹೂಡುವುದಕ್ಕೆ ತೀವ್ರ ನಿಯಂತ್ರಣ, ನಮ್ಮ ದೇಶದ ಸ ಸಂಸ್ಥೆ ಗಳು ಬೇರೆ ದೇಶದಲ್ಲಿ ಬಂಡವಾಳ ' 
ಹೂಡುವುದಕ್ಕೂ ನಿಯಂತ್ರಣ, ಹಾಗೂ ನಮ್ಮಲ್ಲಿನ ಕೆಲವು ವಸ್ತು (ಮುಖ್ಯತಃ 
ಆಹಾರವಸ್ತು) ಗಳನ್ನು ರಫ್ತು ಮಾಡುವುದಕ್ಕೂ ನಿಯಂತ್ರಣ. ಅಂತೂ “ಬೆಕ್ಕಿನ ಬಿಡಾರ ಬೇರೆ' 
ಎಂಬ ಮನೋಭಾವ. 
' ಈಸ್ಟ್‌ ಇಂಡಿಯಾ ಕಂಪೆನಿ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು, ನೂರೈವತ್ತು ವರ್ಷ 
ಕಾಲ ನಮ್ಮ ದೇಶವನ್ನು ಕೊಳ್ಳೆ ಹೊಡೆದ ಕಹಿ 'ನೆನಪಿನಿ ನಿಂದಾಗಿ ನಾವು ತೆನಾಲಿರಾಮನ ಕುದಿ 
ಹಾಲು ಕುಡಿದ ಬೆಕಿನತತಾಗಿದ್ದೆ ವ. ಆದರೆ ಪರದೇಶದವರು ನಮ್ಮಲ್ಲಿ ವ್ಯಾಪಾರ ಮಾಡುತ್ತಿದ್ದಾಗ 
ನಾವು ಪರದೇಶದವರ ಆಳ್ವಿಕೆಯಲ್ಲಿ ಇದ್ದೆವು ಎಂಬ ಮುಖ್ಯ ವಿಷಯವನ್ನು ನಾವ ವ ಮರೆತಂತಿದೆ. 
ಅಂತೂ, ನಿಯಂತ್ರಣ ವ್ಯ ಮೆ ಯ ಮುಖ್ಯ ಲಕ್ಷ ಇಗಳೆಂದರೆ : 
$ ದೇಶದ ವಾಣಿಜ್ಯ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಸರಕಾರದ ಕಠಿಣ ನಿಯಂತ್ರಣ, 

ಜನರಿಗೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲ. 
$ ನಿಯಂತ್ರಣವನ್ನು ನಿಭಾಯಿಸುವ ಸರಕಾರದ ಅಧಿಕಾರಿಗಳಿಗೆ, ಮಂತಿ ಗಳಿಗೆ ನಿರಂಕುಶ ಅಧಿಕಾರ 
-.ಈ ಅಧಿಕಾರದಿಂದ ಹುಟ್ಟಿದ ಭ್ರಷ್ಟಾಚಾರ. 


೧೪ ಮೇ ೨೦೦೩ $ ಸಂಕಲನ -೯ « ೨೯ 


$ ನಿಯಂತ್ರಿಸುವ ಅಧಿಕಾರ ವರ್ಗಕ್ಕೂ ಸಾಮಾನ್ಯ ಜನತೆಗೂ ಬೆಳೆದು ಬರುವ ಅಂತರ. 

$ ಮೇಲೆ ಹೇಳಿದ ಕಾರಣಗಳಿಂದಾಗಿ ದೇಶದ ಸಂಪತ್ತಿನಲ್ಲಿ ವೃದ್ಧಿ ಕುಂಠಿತವಾಗಿ, ಸಂಪತ್ತಿನಿಂದಲೇ 
ಸಾಧ್ಯವಾಗಬಹುದಾದ ಸಾರ್ವತ್ರಿಕ ಶಿಕ್ಷಣ ಹಾಗೂ ರಸ್ತೆ, ಸಾರಿಗೆ, ಬಂದರು ಮುಂತಾದ 
ಸೌಲಭ್ಯಗಳ (71185101೬19) ಅಭಿವೃದ್ಧಿಯೂ ಕುಂಠಿತ; ಅಂದರೆ ದೇಶದ ಹಿಂದುಳಿಯುವಿಕೆ. 

$ ಸಂದರ್ಭಕ್ಕೆ ಸರಿಯಾಗಿ ಹುಟ್ಟಿಕೊಳ್ಳುವ ಮಧ್ಯಸ್ಥಿಕೆಯ ವರ್ಗ : ಪರವಾನಗಿ ಪರ್ಮಿಕಟುಗಳನ್ನು ' 
ಪಡಕೊಂಡು ದುಬಾರಿ ಕ್ರಯದಲ್ಲಿ ಕಳಪೆ ಸರಕುಗಳನ್ನು ಮಾರುವ ಉದ್ಯೋಗವರ್ತಿಗಳು, 
ವ್ಯಾಪಾರಿಗಳು, ಕಪ್ಪು ಹಣದ ಆರ್ಥಿಕ ವ್ಯವಸ್ಥೆ, ಅಸಂತುಷ್ಟ ಹಾಗೂ ಅಶಿಕ್ಷಿತ ಬಡ ಜನತೆ 
(ಅದರೊಡನೆ ಜನಸಂಖ್ಯೆಯ ಅನಿಯಂತ್ರಿತ ವೃದ್ಧಿ) ಇತ್ಯಾದಿ. 

* ಪ್ರತಿಯೊಂದು ಮಟ್ಟದಲ್ಲೂ ಸರಕಾರಿ ನಿಯಂತ್ರಣದಿಂದಾಗಿ ಉದ್ಯೋಗ ಮತ್ತು ವಾಣಿಜ್ಯ 
ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯವಿಲ್ಲದೆ ಜಡತನ ಹಾಗೂ ಕಾಯಕದ ದೌರ್ಬಲ್ಯ. 

$ ದೇಶದ ಪ್ರಜೆಗಳಾಗಿ ಏನಾದರೂ ಸಾಧಿಸಬೇಕೆಂದಿದ್ದ ರೆಭ ಭ್ರಷ್ಟ ವ್ಯ ವಸ್ಥೆ ಯೊಟ್ಟಿ ಗೆ ಒಪ್ಪ ೦ದ 
ಮಾಡಿಕೊಳ್ಳುವುದು ಅನಿವಾರ್ಯ ಕೆ ಕೊಳಕಾಗುವ ಪ್ರಮೇಯ. 

3 ಅಂತರ್‌ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶದ ವಸ್ತುಗಳಿಗೆ ದುಬಾರಿ ಕ್ರಯದಿಂದ ಅಥವಾ 
ಕೆಳಮಟ್ಟದ ಗುಣದಿಂದ ಹು ಇದರಿಂದಾಗಿ ದೇಶದ ರಫ್ತು ಕಡಿಮೆಯಿದ್ದು ಯಾವಾಗಲೂ 
ವಿದೇಶೀ ಮುದ್ರೆ(016167 exchange) ಯ ಅಭಾವ. ವಿದೇಶಗಳೊಡನೆ ವಾಣಿಜ್ಯ 
ಔದ್ಯೋಗಿಕ ಸಂಬಂಧ ತೀರಾ ಶಿಥಿಲವಾಗಿ ಔದ್ಯೊ ೀಗಿಕ ಹಾಗೂ ವಾಣಿಜ್ಯ ಪರಿಣತಿ 
ಅಂತರ್‌ರಾಷ್ಟ್ರಿ €ಯ ನೆಲೆಯಲ್ಲಿ ಬಹಳಷ್ಟು ಹಿಂದೆ ಜೆ ಶ್ರಸಂಗ. 

* ಜನಸಾಮಾನ್ಯ ರಿಗೆ ಬೇಕಾದ ದಿನನಿತ್ಯದ ಸಾಮಗ್ರಿಗಳು ಉಪಕರಣಗಳು ಕೆಳಮಟ್ಟದ್ದಾಗಿಯೋ, 
ದುರ್ಲಭವಾಗಿಯೋ ಅಥವಾ ಸಟ ಇರುವ ಸಾಧ ತೆಗಳೇ ಹಚ್ಚು, 

* ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ಹಾಗೂ ಔದ್ಯೋಗಿಕ ಬೆಳವಣಿಗೆಗಳು. ಕುಂಠಿತ, 
ಹಾಗಾಗಿ ಹೊಸ ವೃತ್ತಿಗಳು, ನೌಕರಿಗಳು ಹುಟ್ಟಿ ಸಿ ಕೊಳ್ಳು ವುದು ಕಡಿಮೆ, ಇದರಿಂದಾಗಿ ಸದಾ 
ನಿರುದ್ಯೋಗದ ಸಮಸ್ಯೆ, ಇದ್ದ ನೌಕರಿಗಳನ್ನು ಉಳಿಸಿಕೊಳ್ಳಲು ಕಾರ್ಮಿಕ ಸಂಘಗಳ ಸಮರ 
ಧೋರಣೆ, ನಿರುದ್ಯೋಗಿ ee. ಚಡಪ ಡಿಕೆಯಾದಾಗಿ' ಸಮಾಜವಿದ್ರೋಹೀ 
ಕಾರ್ಯಾಚರಣೆ(ನಕ್ಷ್‌ ಕ್ರಾಂತಿ, ಪಂಜಾಬ್‌, ಕಾಶ್ಮೀರ್‌, ಆಸ್ಸಾಂಗಳಲ್ಲಿನ ಮಿಲಿಟ್ಟು)ಗಳ ಉದ್ಭವ. 

ನಮ್ಮ ಸಮಾಜವಾದೀ ಸರಕಾರವು ಲಭಿಸಿರುವ ಬಂಡವಾಳವನ್ನೆಲ್ಲ ನಾ 
ಕಾರ್ಬಾನೆಗಳನ್ನು ಸ್ಥಾಪಿಸು ಲ್‌ 

Eat NS ನ we ಬುನಾದಿಯಾಗುವ ಸಾರ್ವತ್ರಿಕ 

್ಯವನ್ನಿ, ನೀರಾವರಿ ಮುಂತಾದ ಸವಲತ್ತುಗಳ 
ಬೆಳವಣಿಗೆ ಇವುಗಳಿಗೆಲ್ಲ ಬೇಕಾದ ಹಣ ಇಲ  ದಂತಾಯಿತು. ಅಷ್ಟಲ್ಲದೆ, ಸರಕಾರ ಸ್ಥಾಪಿಸಿದ 
ಕಾರ್ಯಾನೆಗಳು ತ್ವರಿತದಲ್ಲಿ ನಷ್ಟ ವನ್ನು ಅನುಭವಿಸತೊಡಗಿ, ವರ್ಷಾನುಗಟ್ಟಲೆ ನ ನಮ್ಮ ಸರಕಾರವು 
ಇವುಗಳ ಮೇಲೆ ಅಗಾಧ ಗಾತ್ರದಲ್ಲಿ ಹಣ ಸುರಿಸಬೇಕಾಗಿ ಬಂತು. ಬಾ ಸಮಯದಲ್ಲಿ ದಕ್ಷಿಣ 

ಹ ತೈವಾನ್‌, ಸಿಂಗಾಪುರ ಮುಂತಾದ ದೇಶಗಳು ಉತ್ಪಾದನಾ ಕ್ಷೇತ್ರವನ್ನು ಖಾಸಗಿ 

ಕಂಪೆನಿಗಳಿಗೆ ಬಿಟ್ಟುಕೊಟ್ಟು ಸರಕಾರದ ಹಣವನ್ನು ಶಿಕ್ಷಣ ವ್ಕ ವಸ್ಥೆ ಇತ್ಯಾದಿ ಈ ಮೊದಲು 

ಇ ಜಬ ಜಾರ್‌ 

ನ್ನು ವಿದ್ಯಾವಂತರನ್ನಾಗಿ ಮಾಡಿತು ಮತ್ತು ಈ ವಿದ್ಯಾವಂತ 


೩೦ 6 ಸಂಕಲನ -೯ , ೧೪ ಮೇ ೨೦೦೩ 


ಜನಾಂಗವು ತನ್ನ ಕಾರ್ಯತತ್ಬರತೆಯಿಂದ ಮತ್ತು ಆಗಾಗಲೇ ಸರಕಾರ ಸಿದ್ಧ ಮಾಡಿದ ರಸ್ತೆ 


ಸ 
ಸಾರಿಗೆ- ಬಂದರು ಮುಂತಾದ ಸವಲತ್ತುಗಳನ್ನು ಉಪಯೋಗಿಸಿ ಅಪಾರ ಸಂಪತ್ತನ್ನು ಸೃಷ್ಟಿಸಿತು. 


ಸಾಧಾರಣ ತೊಂಬತ್ತರ ದಶಕದಲ್ಲಿ ಸರಕಾರವು ತನ್ನ ಕಪಿಮುಷ್ಟಿಯನ್ನು 
ಸಡಿಲಿಸತೊಡಗಿತು. ಇದು ನಮಗೊದಗಿದ ತೀವ್ರ ವಿದೇಶೀ ಮುದ್ರೆಯ ಆಭಾವವನ್ನು ತಡೆಯಲಾಗದೆ 
ಜಾಗತಿಕ ಬ್ಯಾಂಕುಗಳ ನೆರವಿಗೆ ಕೈ ಒಡ್ಡಿದಾಗ ಅವರು ನಮ್ಮ ಸರಕಾರಕ್ಕೆ ಹಾಕಿದ ಶರತ್ತು 
ಇರಬಹುದು; ಅಥವಾ ತಾವು ಇದುವರೆಗೆ ಬಳಸಿದ ಮಾರ್ಗದ ತಪ್ಪುಗಳನ್ನು ಗ್ರಹಿಸಿದ ರಾಜಕಾರಣ 
ವರ್ಗ ಹಾಗೂ ಆಡಳಿತ ವರ್ಗ(068ಟ7೩೦1೩85) ಗಳಿಗೆ ಹೊಸ ದಾರಿಯನ್ನು ಹಿಡಿಯಬೇಕೆಂಬ 
ಅರಿವು ಮೂಡಿದುದರಿಂದಲೂ ಇರಬಹುದು. ಅಂತೂ ಉದಾರೀಕರಣದ ನಾಂದಿಯಾಯಿತು. 
ನಮ್ಮ ಸಂಸ್ಥೆಯ ಮುಖ್ಯ ಗ್ರಾಹಕರಾದ ಉಕ್ಕಿನ ತಗಡಿನ ಕಾರ್ಹಾನೆಗಳಿಗೆ ಮುಂಚಿನ 
ಹತ್ತು ಪಟ್ಟು ಉತ್ಪಾದನೆಗೆ ಪರವಾನಗಿ ಕೊಡಲು ಸರಕಾರ ನಿರ್ಧರಿಸಿತು. ಆ ಮೇಲೆ ಈ 
ರೀತಿಯ ಉತ್ಪಾದನಾ ಮಿತಿಯನ್ನೇ ತೆಗೆದು ಹಾಕಲಾಯಿತು. ಹೀಗಾಗಿ ಹಲವಾರು ದೊಡ್ಡ ಗಾತ್ರದ 
(ಅಂದರೆ ವರ್ಷಕ್ಕೆ ೧೦೦,೦೦೦ ಟನ್ನುಗಳಷ್ಟು ಉತ್ಪಾದನೆಯ) ಕಾರ್ಹಾನೆಗಳು ತಲೆ 
ಎತ್ತತೊಡಗಿದವು. ಇದರಿಂದಾಗಿ ನಮ್ಮಂತಹ - ಅದುವರೆಗೆ ಸಣ್ಣ ಗಾತ್ರದ, ಅಷ್ಟೇನೂ 
ಹೊಸತನವಿಲ್ಲದ ಉಪಕರಣಗಳನ್ನು ತಯಾರಿಸುತ್ತಿ ದ್ದ ಸಂಸ್ಥೆಗಳು "ಕೆಲವೇ ವರ್ಷಗಳಲ್ಲಿ 
ದೊಡ್ಡ ಗಾತ್ರದ ನವೀನ ವಿನ್ಯಾಸದ ಯಂತ್ರಗಳನ್ನು, ಉಪಕರಣಗಳನ್ನು ಖಾಸಗೀ ಕ್ಷೇತ್ರದಲ್ಲಿ 
' ತಯಾರಿಸತೊಡಗಿದವು. 
ಅದುವರೆಗೆ ಸರಕಾರೀ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿದ್ದ, ಮೂಲ ಉಕ್ಕನ್ನು ತಯಾರಿಸುವ 
ಸಮಗ್ರ ಕಾರ್ಬಾನೆ(integ್ರrated 6(96| 018೧15)ಗಳಿಗೆ ಖಾಸಗಿ ಕ್ಷೇತ್ರದಲ್ಲಿ ಅವಕಾಶ 
ಒದಗಿಸಲಾಯಿತು. ನಾಲ್ಕೈದು ವರ್ಷಗಳಲ್ಲೇ, ಹತ್ತಿಪ್ಪತ್ತು ಲಕ್ಷ ಟನ್‌ಗಳ ಉತ್ಪಾದನೆಯ 
ಸಾಮರ್ಥ್ಯವುಳ್ಳ ಮೂರು-ನಾಲ್ಕು ಕಾರ್ಹ್ಯಾನೆಗಳನ್ನು ಬಹಳ ದಕ್ಷತೆಯಿಂದ, ಖಾಸಗಿ ಕ್ಷೇತ್ರವು 
ಸ್ಥಾಪಿಸಿತು. ಹೀಗಾಗಿ ಅದುವರೆಗೂ ನಮ್ಮನ್ನು ಪೀಡಿಸುತ್ತಿದ್ದ ಉಕ್ಕಿನ ಅಭಾವವು 
ಮಾಯವಾಯಿತಲ್ಲದೆ, ತೀವ್ರ ಸ್ಪರ್ಧೆಯಿಂದಾಗಿ ಮನೆಯ ಬಾಗಿಲಿಗೆ ಬಂದಂತೆ ಉಕ್ಕು 
 ಮಿತಕ್ರಯದಲ್ಲಿ ಲಭಿಸತೊಡಗಿತು. ಹೀಗಾಗಿ ಲಂಚಕೋರರ ಬೀಡಾಗಿದ್ದ ಉಕ್ಕಿನ ನಿಯಂತ್ರಣ 
ವ್ಯವಸ್ಥೆಯನ್ನು ಮುಚ್ಚಲಾಯಿತು. 
ಆಮದಿನ ಕ್ಷೇತ್ರದಲ್ಲಿ, ನಿಯಂತ್ರಣ ವ್ಯವಸ್ಥೆಯನ್ನು ಸಡಿಲು ಮಾಡುತ್ತಾ ಹೋದ 
ಸರಕಾರವು ಮತ್ತೊಂದು ಲಂಚಕೋರರ ಬೀಡಾಗಿದ್ದ ಆಮದು ಮತ್ತು ರಫ್ತಿನ ನಿಯಂತ್ರಕ 
ಖಾತೆಯನ್ನು ಮುಚ್ಚಿತು. ಅಷ್ಟಲ್ಲದೆ ಆಮದಿನ ಮೇಲಿದ್ದ ಕರವನ್ನು ಕಡಿಮೆ ಮಾಡುತ್ತಾ ಹೊಗಿ, 
ಇದನ್ನು ಮೂವತ್ತು ಶೇಕಡಾಕ್ಕೆ ತಂದಿಳಿಸಿದೆ; ಅಂದರೆ, ಮುಂಚಿನಗಿಂತ ಸಾಧಾರಣ ಕಾಲಂಶಕ್ಕೆ 
ಇಳಿಸಲಾಯಿತು. ಹಲವಾರು ವಸ್ತುಗಳ ಆಮದಿನ ಮೇಲಿದ್ದ ನಿಷೇಧವನ್ನೂ ರದ್ದು ಮಾಡಲಾಯಿತು. 
ವಿದೇಶೀ ಉದ್ಕೊ ಗ ಸಂಸ್ಥೆ ಗಳೊಂದಿಗೆ ತಾಂತ್ರಿಕ ಸಹಕಾರದ ' ಒಪ್ಪ ಂದಗಳಿಗಿದ್ದ 
ಅಡಚಣೆಗಳನ್ನು ಬಹುತೇಕ ತೆಗೆದು ಹಾಕಲಾಗಿ, ಪರದೇಶದ ಸಂಸ್ಥೆಗಳಿಂದ ತೀವ್ರವಾಗಿ ಹೊಸ 
ತಾಂತ್ರಿಕತೆಗಳು ನಮ್ಮ ದೇಶಕ್ಕೆ ಬರತೊಡಗಿದವು. 
ತ್ವರಿತದಲ್ಲಿ "ವ್ರ ದ್ಧಿ ETRY ದ್ದ ಉಕ್ಕಿನ ಉತ್ಪಾದಕ ಸಂಸ್ಥೆಗಳು ತಮ್ಮನ್ನು ಜಾಗತಿಕ 
ನೆಲೆಯಲ್ಲಿ "ಕಂಡಸೊೊಳ ( ತೊಡಗಿದವು. ಆಮದು "ಸಡಿಲಗೊಂಡದ್ದ ರಿಂದ ಪರದೇಶದಿಂದ ಬರಲು 
ಸುರುವಾದ ಉತ್ಕೃಷ್ಟ ದರ್ಜೆಯ ಉಳ್ಳಿನ ಸರಕುಗಳನ್ನು ಎದುರಿಸಲಿಕ್ಕೆ ತಾವೂ ತಮ್ಮ ಉತ್ಪಾದನಾ 


೧೪ ಮೇ ೨೦೦೩ . $ ಸ೦ಕಲನ 7-೯ $ ೩೧ 


ಕ್ರಮಗಳನ್ನು ನವೀಕರಿಸುವ ಅಗತ್ಯವನ್ನು ಅರಿತವು. ಪೂ ಬೇಕಾದ ಸ್ನ ಉತ್ಪಾದಕ 
ಉಪಕರಣಗಳನ್ನು ಒಂದೋ ಮುಂದುವರಿದ ದೇಶಗಳಿಂದ ತರಿಸತೊಡಗಿದರು, ಇಲ್ಲವೇ ನಮ್ಮಂತಹ 
ದೇಶೀ ಉಪಕರಣ ಉತ್ಪಾದಕರು ಜಾಗತಿಕ ಮಟ್ಟದ ಉತ್ಕೃಷ್ಠ ಸೃತೆಯನ್ನು ಹೊಂದಿದರೆ ಮಾತ್ರ 
ಅವರಿಂದ ತಾವು ಪಡಕೊಂಡೇವು ಎಂದರು. ಕೆಲವೇ ವರ್ಷಗಳಲ್ಲಿ, ಭಾರತೀಯ ಉಕ್ಕು 
ಉತ್ಪಾದಕರು ನಮ್ಮ ದೇಶಕ್ಕೆ ಬೇಕಾದ್ದಕ್ಕಿಂತ ಹೆಚ್ಚು ಪರಿಮಾಣದಲ್ಲಿ ಉಕ್ಕನ್ನು ಉತ್ಪಾದಿಸಿದ್ದಲ್ಲದೆ, 
ಈಗ ಉತ್ಕೃಷ್ಟ ಮಟ್ಟವನ್ನು ಹೊಂದಿದ ಉಕ್ಕನ್ನು ರಫ್ತು ಮಾಡಲು ತೊಡಗಿದ್ದಾರೆ. 
ಮೊದಲೇ ಹೇಳಿದಂತೆ, ನಮ್ಮ ಸಂಸ್ಥೆ ಯು ತಯಾರಿಸುವ ಉತ್ಪಾದಕ ಉಪಕರಣಗಳಲ್ಲಿ 
ಬಹಳ ಮುಖ್ಯವಾದವು ಉಕ್ಕಿನ ತಗಡನ್ನು ಹದ (೩7೧68) ಮಾಡುವ ಕುಲುಮೆಗಳು. ನಮ್ಮ 
ತಾಂತ್ರಿಕತೆ ಮಾತ್ರ -ಬೇರೆ ಎಲ್ಲ ಭಾರತೀಯ ಕ್ಷೇತ್ರಗಳಲ್ಲಿದ್ದಂತೆ - ಮುಂದುವರಿದ ದೇಶಗಳ 
ತಾಂತ್ರಿಕತೆಗಿಂತ ಹಲವಾರು ದಶಕಗಳಷ್ಟು ಹಿಂದೆ ಬಿದ್ದಿತ್ತು. ಹಾಗಾಗಿ ಆಧುನೀಕರಣದ 
ತುರ್ತಿನಲ್ಲಿ ನಮ್ಮ ಯಾವಾಗಿನ ಉಕ್ಕಿನ ಉತ್ಪಾದಕ ಗಿರಾಕಿಗಳು ಮುಂದುವರಿದ ರಾಷ್ಟ್ರ ಗಳಿಂದ 
ಈ ಕುಲುಮೆಗಳನ್ನು ಆಮದು ಮಾಡತೊಡಗಿದಕ್‌, ನಮಗೆ ಬರುವ ವಿಕ್ರಯ ಕೋರಿಕೆಗಳು 
(೦೮61) ಥಟ್ಟನೆ ಕಡಿಮೆಯಾಗತೊಡಗಿದವ. ತೀವ್ರವಾಗಿ ಬದಲಾದ ಪರಿಸ್ಥಿ ತಿಗೆ ಹೊಂದಿಕೊಳ್ಳಲು 
ಮೊದಲಿಗೆ ಕಷ್ಟ ವಾಯಿತು. (ಉದಾರೀಕರಣದ ಆರಂಭದಲ್ಲಿ ಲ್ಲಿನ ಈ ರೀತಿಯ ಹೊಡೆತಗಳನ್ನು 
ನೋಡಿಯೇ ಅದೆಷ್ಟೋ ಮಂದಿ ಈ ಧೋರಣೆ ದೇಶಕ್ಕೆ ಹಾನಿಕಾರಕ ಎಂಬ ತೀರ್ಮಾನಕ್ಕೆ 
ಬಂದಿರಬಹುದು.) ನಮ್ಮ ಕುಲುಮೆಯ ತಾಂತ್ರಿಕತೆಯನ್ನು ಆಧುನೀಕರಿಸದೆ ಹೋದರೆ ನಮಗೆ 


ಉಳಿಗಾಲವಿದ್ದಿಲ್ಲವೆಂಬ ಅರಿವು ಮೂಡಿತು. ನಾವು ತಯಾರಿಸುವ ಕುಲುಮೆಗಳಲ್ಲಿ, ಉಕ್ಕು : 


ತನ್ನ 'ಶುಭ್ರತೆಯನ್ನು ಕಳಕೊಳ್ಳದಂತೆ, ಇನ್ನೂ ನೆ ಟ್ರೋಜನ್‌ ಅನಿಲವನ್ನು ಬಳಸುತ್ತಿದ್ದರೆ, 
ಆಧುನಿಕ ಕುಲುಮೆಯಲ್ಲಿ ಚಿತಿ: ಅಪಾಯಕಾರಿಯಾದ, ಆದರೆ ಬಹು ಪಂಣಾಮಣರಿಯಾದ 
ಜಲಜನಕ (hydrogen) ¢ ಅನಿಲವನ್ನು ಬಳಸಲಾಗುತ್ತದೆ. ಹಾಗಾಗಿ ಆಧುನಿಕ ಕುಲುಮೆಯಲ್ಲಿ 
ಸುರಕ್ಷಿತತೆಗಾಗಿಯೂ ಮತ್ತು ಇತರ ಕಾರಣಗಳಿಗಾಗಿಯೂ ತುಂಬ ಮುದುವರಿದ ಸಂಕರಣೆಗನ್ನೂ. 
ವಿನ್ಯಾಸಗಳನ್ನೂ ಬಳಸಬೇಕಾಗುತ್ತದೆ. ಮುಂದುವರಿದ ದೇಶಗಳಲ್ಲಿ ಒಂದೆರಡು ದಶಕಗಳಷು 
ಸಮಯದಲ್ಲಿ ವಿಕಾಸಗೊಂಡ ಈ ತಾಂತ್ರಿಕತೆಯನ್ನು ನಾವು ಒಂದೆರಡು ವರ್ಷಗಳಲ್ಲಿ ನಾವಾಗಿಯೇ 
ಸಂಸ ರಿಸುವುದು ಅಸಾಧ ವಾಗಿತ್ತು. ಬೇರೆ ದೇಶಗಳ ಸಂಸೆ ಗಳೊಂದಿಗೆ ಈ ತಾಂತ್ರಿಕತೆಯನ್ನು 
ಪಡಕೊಳ್ಳುವ ಒಪ್ಪಂದವನ್ನು ಮಾಡಿಕೊಳ್ಳೋಣವೆಂದರೆ ಅದನ್ನು ಹೊಂದಿದ ಸಂಸ್ಥೆ ಗಳ ಭೇ“ 
ಬರೇ ಮೂರು-ನಾಲ್ಕು, ಮತ್ತು ಅದರಲ್ಲೂ ಪ್ರಥಮ ಶ್ರೇಣಿಯಲ್ಲಿ ದ್ದ ಎರಡು ಸ ಸಂಸ್ಥೆಗಳು 
(ಒಂದು ಜರ್ಸಿ, ಮತ್ತೊಂದು॥ ಸಿಯಾ) ಈಗಾಗಲೇ ನಮ್ಮ ದೇಶದ ಬೇಡಿಯನ್ನು ಅಲ್ಲಿಂದಲೇ 
ಪೂರೈಸಲು ಶುರು ಮಾಡಿದ್ದರಿಂದ ನಮ್ಮೊಡನೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಆವರು ತಯಾರಿರಲಿಲ್ಲ. 
ಆದರೆ ಮೂರನೇ ಜಾಗದಲ್ಲಿದ್ದ ಘ ಫ್ರಾನ್ಸ್‌ನ ("ಸ್ಟೈನ್‌-ಹಾರ್ಟ' ಎಂಬ) ಒಂದು ಕಂಪಿನಿ 
ನಮ್ಮೊಡನೆ ಬರಲಿಕ್ಕೆ ಒಪ್ಪಿತು. ಕಾರಣ, ಈ ಕಂಪೆನಿಯ ತಾಂತ್ರಿಕತೆಯು ಮೊದಲೆರಡು 
ಕಂಪೆನಿಗಳಷ್ಟು ಆಧುಿಕವಾನಿರದೆ -ಅದೇ ಕಾರಣದಿಂದ ಅವರ ಉಪಕರಣದ ಬೆಲೆಯೂ 
ಜಾಸ್ತಿಯಾಗಿತ್ತು. ಹಾಗಾಗಿ ಅವರಿಗೆ ಮೊದಲಿನ ಎರಡು ಕಂಪೆನಿಗಳೊಡನೆ ಜಾಗತಿಕವಾಗಿ 
ಪೈಪೋಟ ನಡೆಸಲಿಕ್ಕಾಗುತ್ತಿರಲಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಥೆಗೆ ಮ ಕ್ಷೇತ್ರದಲ್ಲಿದ್ದ, ಈ 
ಮೊದಲೇ ಗಳಿಸಿದ್ದ ಹೆಸರು, ಪರಿಚಯಗಳನ್ನು ಗ್ರಹಿಸಿದ ಈ ಫ್ರೆಂಚ್‌ ಸಂಸ್ಥೆಯು ನಮ್ಮ 
ನೆರವಿನಿಂದ ಭಾರತದಲಾ ದರೂ ಕಾಲೂರಬಹುದೆಂದು ಭಾವಿಸಿತು. ಹಾಗೆಯೇ ಆಯಿತು. 


೩೨ 6 ಸಂಕಲನ ೯ (ಈ ೧೪ ಮೇ ೨೦೦೫೩ 


a ತ್ಕ ಅತಾ ತ್‌ a ಪು ಒಡ ಬಾತ ಕ್ಲಾಡಾ ಈ ಅ.ಪೂಾಫ್‌ಸತತಿ ಜಾ 


೧೯೯೪ ರಲ್ಲಿ ಒಪ್ಪಂದ ಮಾಡಿದ ವರ್ಷದೊಳಗಾಗಿ ನಮ್ಮೆರಡು ಸ ಸಂಸ್ಥೆ ಗಳ ಜಂಟಿ ವ್ಯ ವಸ್ಥೆ ಗೆ 
ಮೇಲೆ ಹೇಳಿದ ವಿದೇಶೀ ಸಂಸ್ಥೆ ನಗಳೊಡನೆಯ ಪೈ ಪ್ಸೆಪ್ರೆ ೈ[ಪೋಟಿಯಲ್ಲಿ (eonipeliior) ಹ ಹೊಸ ರುದ 
ಕುಲುಮೆಯ ದೊಡ್ಡ ದೊಂದು ಗ್ರಾಹಕ ಕೋರಿಕೆ (01೮6/) ಯನ್ನು ಪೂರೈಸುವ ಅವಕಾಶ 
ಸಿಕ್ಕಿತು. ಈ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆಗಿದ್ದ ಸ್ಥಾನಮಾನಗಳಿಂದಾಗಿ: ನಮ್ಮ ಜೊತೆಯಾಗಿ ಈ 
ಫ್ರೆಂಚ್‌ ಸಂಸ್ಥೆಗೆ ಮತ್ತೂ ಕೆಲವು ಆಧುನಿಕ ಕುಲುಮೆಗಳ ಕೋರಿಕೆಯನ್ನು ಪೂರೈಸುವ ಅವಕಾಶ 
ದೊರೆತರೂ, ಕ್ರಮೇಣ - ಮೊದಲೇ ಹೇಳಿದಂತೆ -ಅವರ ತಾಂತ್ರಿಕತೆಯ ಕೆಲವು ಕೊರತೆಗಳಿಂದಾಗಿ, 
ಪುನಃ ನಮಗೆ ಬರುವ ಬೇಡಿಕೆಗಳು ಪೈಪೋಟಿಯಲ್ಲಿ ಕಡಿಮೆಯಾಗುವ ಸಾಧ್ಯತೆಗಳು ಕಂಡುಬಂದವು. 

ಫ್ರೆಂಚ್‌ ಸಂಸ್ಥೆ ಗೆ ಅವರ ತಾಂತ್ರಿಕತೆಯನ್ನು ಪರಿಷ್ಕರಿಸುವ ಅಗತ್ಯತೆ ಮೊದಲಿನಿಂದಲೂ 
ಕಂಡು ಬುದಿದ್ದರೂ ಆ ಪ್ರಯತ್ನವನ್ನು ಅವರು ಮಾಡದೇ ಇರುವುದು ನಮೆ ಆಶ್ಚರ್ಯವನ್ನೂ, 
ನಿರಾಶೆಯನ್ನೂ ಉಂಟುಮಾಡಿತು. ಈ ಪರಿಸ್ಥಿತಿಯಲ್ಲಿ -ನಾವೇ ಈ ಪರಿಷ್ಕರಿಸುವ ಹಾಗೂ 
ಹೊಸ ವಿನ್ಯಾಸವನ್ನು ವಿಕಸಿಸುವ ಕಾರ್ಯವನ್ನು ಮಾಡುವೆವೆಂದು ಅವರಿಗೆ ತಿಳಿಸಿದಾಗ, ಅವರು 
ತಾವು ಈ ಕಾರ್ಯದಲ್ಲಿ ಸಹಭಾಗಿಗಳಾಗುತ್ತೇವೆಂದು ತಿಳಿಸಿ, -ಇದಕ್ಕೆ ಸಹಭಾಗಿತನದ 
ಒಪ್ಪಂದವನ್ನು ಮಾಡಿಕೊಂಡೆವು. ಹಾಗೂ ಇದಾಗಿ ಒಂದೇ ವರ್ಷದೊಳಗೆ ಮೊದಲು ಹೇಳಿದ 
ಜರ್ಮನ್‌ ಹಾಗೂ ಆಸ್ಟಿಯನ್‌ ಕಂಪೆನಿಗಳ ತಾಂತ್ರಿಕತೆಗೆ ಸರಿಸಾಟಿಯಾದ ತಾಂತ್ರಿಕತೆಯನ್ನು 
ನಾವೇ ಪರಿಷ್ಕರಿಸಿಕೊಂ 

ನಮ್ಮದೇ ಆದ ಸ್ಥಾನಮಾನಗಳಿಂದಾಗಿ ನಾವು ನಮ್ಮ ದೇಶದಲ್ಲಿ ಒಂದರ ಮೇಲೊಂದು 
ಎಂಬಂತೆ ಗ್ರಾಹಕರ ಪರಿಷ್ಕೃತ-ತಾಂತ್ರಿಕತೆಯ-ಕುಲುಮೆಗಳ ಬೇಡಿಕೆಯನ್ನು ಪೂರೈಸುತ್ತಾ ಬಂದರೂ, 
ಜಾಗತಿಕ ನೆಲೆಯಲ್ಲಿ ಫ್ರೆಂಚ್‌ ಕಂಪೆನಿಗೆ ಜರ್ಮನ್‌ ಮತ್ತು ಆಸ್ಟ್ರಿಯಾ ಕಂಪೆನಿಗಳೊಂದಿಗೆ ಪೈಪೋಟಿ 
'ನಡೆಸಿದ ಪ್ರಯತ್ನಗಳಲ್ಲಿ ಇನ್ನೂ ಫಲ ಸಿಗಲಿಲ್ಲ. ಅಷ್ಟರಲ್ಲಿ ನಮ್ಮ ಸಂಸ್ಥೆ ಗೇ ಕೆಲವು 
ವಿದೇಶಗಳ ಉಕ್ಕು ಉತ್ಪಾದಕರಿಂದ ಬೇಡಿಕೆಗಳು ಬರತೊಡಗಿದವು. ಹಾಗಾಗಿ ಸ್ವಲ್ಪದರಲ್ಲೇ 
ನಾವು: ಬಾಂಗ್ಲಾದೇಶ ಮತ್ತು ಈಜಿಪ್ಟ್‌ ದೇಶಗಳ ಎರಡು ಉಕ್ಕು ಉತ್ಪಾದನಾ ಸಂಸ್ಥೆಗಳ 
ಕೋರಿಕೆಯನ್ನು ಪೂರೈಸಿದೆವ. 

ನಮ್ಮ ಸಂಸ್ಥೆಯು ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದ, ಹೊಸ ತಾಂತ್ರಿಕತೆಯ 
ಕುಲುಮೆಗಳನ್ನು ತಯಾರಿಸುವುದರಲ್ಲಿ ಸಫಲವಾದುದನ್ನು "ಕಂಡ ಫ್ರೆಂಚ್‌ ಕಂಪೆನಿಯವರು 
ನಮ್ಮಲ್ಲಿಂದ 'ಕುಲುಮೆಗಳನ್ನು ಪಡಕೊಂಡು, ಯುರೋಪಿನ ಮತ್ತು ಇರಾನ್‌ನಂತಹ 
ವಿಕಸಿತವಾಗುತ್ತಿರುವ ದೇಶಗಳಲ್ಲಿನ ತಮ್ಮ ಮಾರುಕಟ್ಟೆಗಳಲ್ಲಿ ಯಾಕೆ ಮಾರಬಾರದು ಎಂಬ 
ನಿಲುವಿಗೆ ತಲುಪಿದ್ದಾ ರೆ. ಥೈಲ್ಕಾಂಡ್‌ನಲ್ಲಿ ಅವರಿಗೆ ದೊರೆತ ಒಂದು ಬೇಡಿಕೆಗೆ ನಮ್ಮಿಂದ 
ಪಡಕೊಂಡ ಹಲವಾರು ಉಪಕರಣಗಳ ಸಮೇತ ಅವರು ಪೂರೈಕೆ ಮಾಡಿದ್ದಾ ಗಿದೆ. 

ಮೇಲೆ ಹೇಳಿದ, ನಮ್ಮ ಮತ್ತು ಫ್ರೆಂಚ್‌ ಕಂಪೆನಿಗೆ ಸಂಬಂಧಪಟ್ಟ ವಿದ್ಯಮಾನಗಳು 
ಬರೇ ಐದಾರು ವರ್ಷಗಳಲ್ಲಿ ನಡೆದಿವೆ. ಜಾಗತೀಕರಣದಿಂದ ಮೊದಲು ಕಂಗಾಲಾದ ನಮ್ಮ 
ಸಂಸ್ಥೆ ಶುರುವಿನಲ್ಲಿ ತಾಂತ್ರಿಕತೆಯನ್ನು ಪರದೇಶದ ಸಂಸ್ಥೆಯಿಂದ ಬೇಡಿ “ಪಡೆದು, ಕೆಲವೇ 
ವರ್ಷಗಳಲ್ಲಿ ಅವರಿಗೆ ಸರಿಸಾಟಿಯಾಗಿ ನಿಂತದ್ದಲ್ಲದೆ . -ಯಾವ ಜಾಗತಿಕ ಮಾರುಕಟ್ಟೆಗೆ 
ಹೆದರಿ ಹೋಗಿದ್ದೆವೋ ಅದೇ ಮಾರುಕಟ್ಟೆ ಯಲ್ಲಿ ಮೊದಲ ಹೆಜ್ಜೆಗಳನ್ನು ಇಡುವುದರಲ್ಲಿ 
ಸಾಫಲ್ಯವನ್ನು ಸಾಧಿಸಿದೆ. ಇದು ನಮಗೆ ra ಆತ್ಮವಿಶ್ವಾಸ, ನಿರ್ಭರತೆಗಳನ್ನು ದೊರಕಿಸಿದೆ. 

ಆದರೆ ಇದು ಉದಾರೀಕರಣ ಮತ್ತು ಜಾಗತೀಕರಣವಲ್ಲದೆ ಸ ಸಾಧ್ಯವಾಗುತ್ತಿರಲಿಲ್ಲ 
ಎಂದು ಬೇರೆ ಹೇಳಬೇಕಿಲ್ಲ. ಸುಲಭವಾಗಿ ದೊರೆಯಲು ಸುರುವಾದ ಕಚ್ಚಾ ವಸ್ತುಗಳು, 


೧೪ ಮೇ ೨೦೦೩ « ಸ೦ಕಲನ 7-೯ $ ೩೩ 


ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದಾದ ಸಲಕರಣೆಗಳು, ಕಷ್ಟವಿಲ್ಲದೆ ಬೇರೆ ದೇಶಗಳ 
ಸಂಸ್ಥೆ ಯೊಂದಿಗೆ ಮಾಡಬಹುದಾದ ಒಪ್ಪ ಂದಗಳು ಮತ್ತು ಇತರ ವದ ಗಳು — ಇವುಗಳಿಂದಲೇ 
ನಮಗೆ ದೊರಕಿದ ಅವಕಾಶಗಳು ಸಾಧ್ಯವಾದವು. ನಾವು ಆಮದಿಗೆ "ಉಪಯೋಗಿಸುವ ವಿದೇಶೀ 
ವಿನಿಮಯ(ಡಾಲರುಗಳು)ವ ನಾವು ರಫ್ತು ಮಾಡಿ ಗಳಿಸುವ ವಿದೇಶೀ ವಿನಿಮಯಕ್ಕಿ ೦ತ ಅದೆಷ್ಟೋ 
ಪಾಲು ಕಡಿಮೆ. ಆಮದು ಮಾಡುವುದನ್ನು ಉದಾರೀಕರಣಗೊಳಿಸಿದ ಕೂಡಲೇ ದೇಶದ ವಿದೇಶೀ 
ವಿನಿಮಯಕ್ಕೆ ಸಂಚಕಾರ ಬರಬೇಕಿಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆ. ' ಬದಲು 
ಆಮದಿನ ಉದಾರೀಕರಣವಾಗದಿದ್ದಲ್ಲಿ ಸ್ವಲ್ಪ ಅಂಶವಷ್ಟೇ ಬೇಕಾಗಿದ್ದ ಅವಶ್ಯ ವಿದೇಶೀ 
ಉಪಕರಣ, ವಿದೇಶೀ ತಾತ್ರಿಕತೆ ಇಲ್ಲ ದೆ ಅದೆಷ್ಟೋ ಪಾಲು ಹೆಚ್ಚಿನ ರಫ್ತು ಸಾಧ್ಯ ಸಾಧ್ಯವಾಗುತ್ತಿರಲಿಲ್ಲ. 
ಮೇಲೆ ಹೇಳಿದ ಉದಾಹರಣೆಯು ಏಕಮೇವ ಮಧ್ಯ ಮ A ಉದ್ಕೊ ಗ 
ಸಂಸ್ಥೆಯ ಸಫಲತೆ ಮಾತ್ರವಲ್ಲ. ಇದೇ ರೀತಿಯಲ್ಲಿ, ಮುಂಬಯಿಯಲ್ಲಿಯೇ ನನಗೆ ಪರಿಚಿತವಿರುವ 

(ಕಲವಂತೂ ಕನ್ನಡಿಗರಿಂದ ನಡೆಸಲ್ಪಡುವ) ಅದೆಷ್ಟೋ ಚಿಕ್ಕ ದೊಡ್ಡ ಉದ್ಯೋಗ ಸಂಸ್ಥೆ ಗಳು 

ಜಾಗತೀಕರಣವನ್ನು ಎದುರಿಸಿದ್ದು ಮಾತ್ರವಲ್ಲ ತಮ್ಮನ್ನೇ 'ಚಾಗತಿತರಣಕ್ಕೆ ತೊಡಗಿಸಿಕೊಂಡು 

ಪರದೇಶಗಳಿಗೆ ತಮ್ಮ ಸರಕುಗಳ ನ್ನು ಪ್ರಾವೀಣ್ಯವನ್ನು ರಫ್ತು ಮಾಡುವುದರಲ್ಲಿ ಸಫಲರಾಗಿದ್ದಾರೆ 

-ಆತ್ಮವಿಶ್ವಾಸವನ್ನು ಪಡಕೊಂಡ ರಕ್‌ ಜಲಧಿಯನ್ನು ಜಿಗಿದಂತೆ. ಇದು ಸಾಧ್ಯ ವಾದುದು 

ಉದಾರೀಕರಣ ಮತ್ತು ಜಾಗತೀಕರಣದ ಪರಿಣಾಮವಾಗಿ ಏನ್ನು ್ಲಿವುದರಲ್ಲಿ ಸಂಶಯವಿಲ್ಲ. 

ಜಾಗತೀಕರಣದ ಅಂಗವಾಗಿ ನಮ್ಮಲ್ಲಿನ ಅದೆಷ್ಟೋ ಉದ್ಯೋಗ ಮತ್ತು ವಾಣಿಜ್ಯ 
ಸಂಸ್ಥೆಗಳು ಪರದೇಶಗಳಲ್ಲಿ ತಮ್ಮ ಉಪಸಂಸ್ಥೆಗಳನ್ನು ಸ್ಥಾಪಿಸಿಯೋ, ಇಲ್ಲವೆ, ಪರದೇಶದ 
ಸಂಸ್ಥೆ ಗಳನ್ನು ಕ್ರಯಕ್ಕೆ ಪಡೆದುಕೊಂಡೋ - ತಮ್ಮ ವ್ಯವಹಾರಗಳನ್ನು ಜಾಗತಿಕ ನೆಲೆಯಲ್ಲಿ 
ಹರಡಿದ್ದಾರೆ: '_- ಪರದೇಶದ ಜಾಗತಿಕ ಸಂಸ್ಥೆ ಗಳು (mltineionais ನಮ್ಮ ದೇಶಕ್ಕೆ ಬಂದಂತೆಯೇ. 
'ಬಹುರಾಷ್ಟ್ರಿ ೀಯ ಅಥವಾ ಜಾಗತಿಕ ಸಂಸ್ಥೆ ಗಳು ನಮ್ಮ ದೇಶದಲ್ಲಿ ಬಂಡವಾಳ 
ಹೂಡಿ ಉದ ಮಗಳನ್ನು ಸ್ಥಾಪಿಸುವುದನ್ನು ಕಂಡು ನಮ್ಮಲ್ಲಿ ನ ದೇಶಭಕ್ತರು, ಸಮಾಜವಾದಿಗಳು 

-ನಮ್ಮ ದೇಶ ಬರಡಾಗುತ್ತಿ ದೆ, ಭ್ರಷ್ಟವಾಗುತ್ತಿದೆ ಎಂಬ ಪ್ರಲಾಪವನ್ನು ಮಾಡುತ್ತಿದ್ದಾರೆ. 

ಆದರೆ ನಿಜ ಸಂಗತಿ ಏನು ? ತ 

$ ಜಾಗತಿಕ ಸಂಸ್ಥೆಗಳು ಬಂಡವಾಳ ಹೂಡುವುದರಿಂದ ನಮ್ಮ ದೇಶಕ್ಕೆ ವಿದೇಶೀ ಮುದ್ರೆಯ 
ಸಂಪತ್ತು ಲಭಿಸುತ್ತಿ ದೆ. 

* ಈ ಸಂಸ್ಥೆಗಳು ನಮ್ಮ ದೇಶವಾಸಿಗಳಿಗೆ ಉದ್ಯೋಗಗಳನ್ನು ಒದಗಿಸುತ್ತವೆ. 

9 ಅವರು ನಮ್ಮ ದೇಶದಲ್ಲಿ ಉತ್ಪಾದಿಸುವ ವಸ್ತು ಗಳು ನಮ್ಮ ದೇಶದ ಸಂಪತ್ತಿನ ಉತ್ಪತ್ತಿಯೇ 
ಆಗಿರುತ್ತವೆ. ಸ 

» ಅವರ ಉದ್ಯೋಗ ಹಾಗೂ ವಾಣಿಜ್ಯ ನಿರ್ವಹಣ ಕ್ರವಂ(business 
7720677670 ಗಳಾಗಲೀ, ತಾಂತ್ರಿಕತೆ((60770100) ಯಾಗಲೀ ನಮ್ಮ ದೇಶದಲ್ಲಿ 

.. ಪ್ರಸ್ತುತವಾಗಿರುವವುಗಳಿಗಿಂತ ಶ್ರೇಷ್ಠವಾಗಿವೆ. 

* ಇವುಗಳನ್ನು ಅವರಲ್ಲಿ ಉದ್ಯೋಗ ಮಾಡುವ ನಮ್ಮ ಜನರಿಗೆ ಕಲಿಯಲು ಸದವಕಾಶ. 
ಇವುಗಳನ್ನು ಕರಗತ 'ಮಾಡಿಕೊಂಡ ನಮ್ಮ ಜನ ತಪ್ಪ ದೇ ಉತ್ತಮ ಸಂಸ್ಥೆಗಳನ್ನು ಸಾಪಿಸಿ 
ಅವರೊಡನೆ ಜಾಗತಿಕವಾಗಿ ಪೆ ಪೋಟಿಗೆ ನಿಲ ) ಬಹುದು. ] "ಜಾ 

* ವಿದೇಶೀ ವಾಣಿಜ್ಯ ಸಂಸ್ಥೆಗಳು ನಮ್ಮಲ್ಲಿಗೆ ಬಂದರೆ ನಮ್ಮ ದೇಶದ ಸಂಪತ್ತನ್ನು ದೋಚಿಕೊಂಡು 
ಹೋಗುತ್ತಾ ರೆಂಬ ಅಪನಂಬಿಕೆ ಇದೆ. ಆದರೆ ನಮ್ಮ ದೇಶದಲ್ಲಿ ಜಾಗತೀಕರಣ ಶುರುವಾದ 


೩೪ $ ಸಂಕಲನ-೯ $ ೧೪ ಮೇ ೨೦೦೩ 


ಮೇಲೆ ವಿದೇಶೀ ಮುದ್ರೆಯ ಸಂಪತ್ತು (0610೧ exchange reserves) ಖಾಲಿ 
ತಿಜೋರಿಯಿಂದ (ಆಗ ನಮ್ಮ ಚಿನ್ನದ ಕೋಶದ ಸ್ವಲ್ಪ ಅಂಶವನ್ನು ವಿದೇ ಶದಲ್ಲಿ . 

ಶ ಅಡವಿಡಬೇಕಾಗಿತ್ತು). ಈಗ ೬೦, 000 ಕೋಟೆ ೬೦ ಬಿಲಿಯ) ಡಾಲರುಗಳಷ್ಟು ಮಹತ್ತರವಾಗಿ 
ಬೆಳೆದಿದೆ. ಇದು ನಮ್ಮ ಸಂಪತ್ತು ಲೂಟಿಯಾಗುತ್ತಿರುವ ಸಂಕೇತವಲ್ಲ ಪಪ್ಟೆ ? ಅಷ್ಟಲ್ಲದೆ 
ಜಾಗತಿಕ ವಾಣಿಜ್ಯ ದ ಜಾಗತಿಕ ಸಂಕೇತವಾಗಿರುವ ಕೋಕಾಕೋಲ ಸಂಸ್ಥೆ ಯು ಕಳೆದ 
ವರ್ಷವಷ್ಟೆ ನಾಲ್ಲೂರು ಕೋಟಿ ರೂಪಾಯಿಯ ಕೂಡಿಟ್ಟ ನಷ್ಟಕ್ಕೆ ತಿಲಾಂಜಲಿ ಕೊಟ್ಟಿತು 
(accumulated losses written off). ಅಂದರೆ ಇಲ್ಲಿಂದ. ಹಣ ದೋಚಿಕೊಂಡು 
ಹೋಗುವ ಬದಲು, ಇಲ್ಲಿ ತನ್ನ ಹಣವನ್ನು ಮುಳುಗಿಸಿದೆ. 

$ ವಿದೇಶೀ ಸಂಸ್ಥೆಗಳು ತಮ್ಮ ಉತ್ಸಷ ಷ್ಟ ತಾಂತ್ರಿಕತೆ ಮತ್ತು ಉತ್ಪನ್ನ ವಿಧಾನ (manuactuning 
techniques) ಗಳಿಂದ ಉತ್ಕ ಷ್ಟ “ದರ್ಜಿಯ ವಸ್ತುಗಳನ್ನು ನಮ್ಮ ದೇಶ್‌ ನಮ್ಮ ದೇಶದೊಳಗೆ 
(ಮುಂಚೆ ನಮ್ಮ ಜನರು (-ಸಪೋರ್ಟೆಡ್‌ ವಸ್ತುಗಳಿಗೆ ಹಾತೊರೆಯುತ್ತಿದ್ದುದು ಇಷು ) 
ಕ್ಷುಲ್ಲಕವಾದ "ಟೂ-ಇನ್‌-ಒನ್‌' ಧ್ಹನಿಯುತ್ರಗಳನ್ನು ದುಖಾಯಿಯಿಂದ ಅದೇನೋ ಅಮೂಲ್ಯ 
ವಸ್ತುವೆಂಬಂತೆ ಹೊತ್ತುಕೊಂಡು ಬರುತ್ತಿದ್ದ ದಿನಗಳು) ತಯಾರು ಮಾಡುತ್ತಿದ್ದಾರೆ. 

$ ವಿದೇಶೀ ಸಂಸ್ಥೆ ಗಳು ನಮ್ಮಲ್ಲಿಗೆ ಬರುತ್ತಲೇ ನಮ್ಮ ಸ್ವದೇಶೀ ಸಂಸ್ಥೆ ಳು ಅವರ ಪೈಪೋಟಿಯ 
ಧಾಳಿಯನ್ನು "ಸಹಿಸಲಾರರು ಎಂಬ ತಪ ಗ ಭಿಪ್ರಾಯವಿದೆ. ದಿನಬಳಕೆಯ ವಸ್ತುಗಳು (ಟಿ.ವಿ. 
ಫ್ರಿಡ್ಜ್‌, ಸಾಬೂನು ಇತ್ಯಾದಿ) ಅಥವಾ ಔದ್ಯೋಗಿಕ ಉಪಕರಣಗಳೂ ಹಾಗೂ ಸರಕುಗಳು, 
ಔಷಧಿ, ಲೋಹ, ರಾಸಾಯನಿಕಗಳು - ಈ ಎಲ್ಲಾ ಕ್ಷೇತ್ರ ಶ್ರಗಳಲ್ಲಿ ನಮ್ಮ ದೇಶದ ಸಂಸ್ಥೆಗಳು 
ವಿದೇಶೀ ಸಂಸ್ಥೆಗಳಿಗೆ ಸರಿಸಾಟಿಯಾಗಿ ನಿಂತಿವೆ (ಇದು ದೇಶದ ಆಂತರಿಕ ಉದ ಜಿಕ 
ಸಾಧ್ಯ ನ, ಎಂದು ಬೇರೆ ಹೇಳಬೇಕಿಲ್ಲ). 

9 ಜಾಗತೀಕರಣವೆಂದರೆ ಬರೇ ವಿದೇಶೀ ಸಂಸ್ಥೆ ಗಳು ನಮ್ಮೊಡನೆ ಮಾಡುವ ವಾಣಿಜ್ಯ 
ವ್ಯವಹಾರವಷ್ಟೇ ಅಲ್ಲ -ನಮ್ಮ ದೇಶೀ ಸಯ್ಯ ಸಂಸ್ಥೆಗಳು ಪರದೇಶಗಳೊಡನೆ ಮಾಡುವ ವ್ಯವಹಾರವೂ 
ಆಗಿದೆ. ನಮ್ಮ ದೇಶ ಇಂದಿಗೆ ೬ ಬಿಲಿಯ ಡಾಲರುಗಳಿಗಿಂತಲೂ ಹೆಚ್ಚು ಸಾಫ್ಟ್‌ ವೇರ್‌ 
(sofware) ರಫ್ತು ಮಾಡುತ್ತಿದ್ದರೆ, ಇದೂ ಜಾಗತೀಕರಣದ ಒಂದು ಅಂಗವೇ ಆಗಿದೆ. 
$ ಜಾಗತಿಕ ಸಂಸ್ಥೆ ಗಳು ತಳ ಊರಿದರೆ ಅದಾವುದೋ ಕಾರಣಕ್ಕೆ ನಮ್ಮ ರಾಜಕೀಯ ಸ್ವಾತಂತ್ರ್ಯವನ್ನು 

ಕಳೆದುಕೊಳ್ಳುತ್ತೇವೆ. ಎಂಬ ಭಾವನೆ ಇದೆ. ಆದರೆ. ಇವತ್ತಿನ ಜಗತ್ತಿನ ರಾಜಕೀಯ 

ವಿದ್ಯಮಾನಗಳನ್ನು ಪರಿಶೀಲಿಸಿದರೆ ಹಾಗೇನೂ ಕಂಡುಬರುವುದಿಲ್ಲ. ಉದಾಹರಣೆಗೆ ಚೀನಾ 
ದೇಶವ ಮುಕ್ತ ವಾಗಿ ಜಾಗತಿಕ ಸಂಸ್ಥ ಗಳನ್ನು. ಸ್ವಾಗತಿಸಿ (ಬಹಳಷ್ಟು ಅಮೇರಿಕೆಯವು ಅವುಗಳು 
ಹುಲುಸಾಗಿ ಬೆಳೆದು, ಚೀನಾದ ಆರ್ಥಿಕ ಸಂಪನ್ನತೆ ಇಂದಿಗೆ ನಮ್ಮ ದೇಶಕ್ಕಿಂತ ಅದೆಷ್ಟೋ 
ಪಾಲು ಉತ್ತ ೈಷ್ಟವಾಗಿದೆ. (ಅವರು ಜಾಗತೀಕರಣವನ್ನು ನಮ್ಮ ದೇಶಕ್ಕಿಂತ ಎಷ್ಟೋ ಜಸು 
ಹಾಗೂ ಹೆಚ್ಚು ಮುಕ್ತವಾಗಿ ಶುರು ಮಾಡಿದ್ದ ರು.) ಆದರೆ ಯಾವ ರೀತಿಯಲ್ಲೂ ಅವರು 
ಅಮೇರಿಕೆಗೆ ತಜೆ ಬಾಗಿಸುವುದಿಲ್ಲ. ಬದಲು, ಅಲ್ಲಿ ತಳವೂರಿದ ಬಹುರಾಷ್ಟ್ರಿ ಆಯ ಸಂಸ್ಥೆ ಗಳು 
ತಮ್ಮ ಬುಡ ಅಲುಗಾಡಬಹುದೆಂಬ ಹೆದರಿಕೆಯಿಂದ ನಮ್ಮ ದೇಶದ ಸರಕಾರದ ಮೇಲೆ 
ಚೀನಾವನ್ನು ಕೆಣಕಬಾರದೆಂದು ಒತ್ತಡ ಹಾಕುತ್ತಲೇ ಇರುತ್ತಾರೆ. ಚೀನಾಕ್ಕೆ ಒಂದು ರೀತಿಯಲ್ಲಿ 
ಹೆದರುತ್ತವೆ ಎಂದರೆ ತಪ್ಪಾಗಲಾರದು. (ಇತ್ತೀಚೆಗೆ ಅಮೇರಿಕೆಯ ಗುಪ್ತಚರ ವಿಮಾನ 
ಚೀನಾದಲ್ಲಿ ತಪ್ಪಿ ಕೆಳಗಿಳಿದಾಗ ಅಮೇರಿಕೆಯು ಚೀನಾದ ಕ್ಚಮೆ. ಕೇಳಿದ್ದನ್ನು 


೧೪ ಮೇ ೨೦೦೩ 9 ಸಂಕಲನ -೯ « ೩೫ 


ಮರೆಯಬಾರದು) ಅದೇ ರೀತಿ ಜಾಗತಿಕ ಸಂಸ್ಥೆಗಳ ಬೀಡಾದ ಮಲೇಷಿಯಾವ ತನ್ನ ರಾಜಕೀಯ 
ಸ್ವಾತಂತ್ರ್ಯವನ್ನು ಕೆಚ್ಚಿನಿಂದ ಕಾಪಾಡಿಕೊಂಡಿದೆ. 
ಹೀಗಿರುವಾಗ ನಾವು ಜಾಗತೀಕರಣಕ್ಕೆ ಯಾಕೆ ಹೆದರುತ್ತೇವೆ 
ಒಂದು ಕಾರಣ, ನಮ್ಮ ದೇಶದ ಕಳೆದ ನೂರೈವತ್ತು ವರ್ಷಗಳ ಚರಿತ್ರೆ ಹುಟ್ಟಿಸಿದ 
ಹೆದರಿಕೆ ಎನ್ನಬಹುದು. ವ್ಯಾಪಾರಕ್ಕೆಂದು ಬಂದ ಈಸ್ಟ್‌ ಇಂಡಿಯಾ ಕಂಪೆನಿ ನಮ್ಮ ದೇಶವನ್ನೇ 
ಕಬಳಿಸಿ ಆ ಮೇಲೆ ದೇಶವನ್ನು ಲೂಟಿ ಮಾಡಿದ್ದನ್ನು "ನಾವು ಮರೆಯಲಾರೆವು. ಆದರೆ, ಆಗಿನ 
ಪರಿಸ್ಥಿತಿಗೂ, ಇವತ್ತಿಗೂ ಬಹಳಷ್ಟು ಅಂತರವಿದೆ. ಆಗ ಛಿದ್ರವಾಗಿದ್ದ ದೇಶ ಈಗ ಒಂದಾಗಿದೆ 
ಮತ್ತು ಸ್ವತಂತ್ರವಾಗಿದೆ, ಹೂರ ಜಗತ್ತಿನ ಅನುಭವ ಸಾಕಷ್ಟಿದೆ ಮತ್ತು ಜಾಗತಿಕ ವ್ಯಾಪಾರದಲ್ಲಿ 
ದೇಶದ ಹಿತಾಸಕ್ತಿಗಳನ್ನು ನಾವು ಕಾಪಾಡಬಲ್ಲೆ ವೆಂಬುದು 21. ವರ್ಷಗಳ eg: 
ವಿದಿತವಾಗಿದೆ. ಅಲ್ಲ ದೆ: ಜಾಗತಿಕ ವಾಣಿಜ್ಯದ ಭಂಸಭೌಧಾನ್ಬೀಲಯು ಒಪ್ಪಂದವಾದ WTO ದಲ್ಲಿ 
ಒಂದು ದೇಶದ ಹಿತಾಸಕ್ತಗೆ ಕಾ ಧಕ್ಕೆ ಬಂದಾಗ ಅದನ್ನು ಪರಿಹರಿಸುವ ವಿಧಾನಗಳಿವೆ. 
ಎರಡನೆಯ ಕಾರಣ, ನಮ್ಮಲ್ಲಿ ಆತ್ಮ ವಿಶ್ವಾಸದ. ಕೊರತೆ; ಎಂದೆಂದಿಗೂ ನಾವು 
ವಿದೇಶೀಯರ ಸರಿಸಾಟಿಯಾಗಲಾರೆವು, ಹಾಗಾಗಿ ಮುಕ್ತ ವಾಗಿ ಅವರೊಡನೆ ಮೃವಹಾರ ನಡೆಸಿದರೆ 
ನಾವು ಸೋಲುವುದು ಖಂಡಿತ ಎಂಬ ಮನೋಭಾವ. ಇದಕ್ಕೆ ಹೇಡಿತನ ಎನ್ನ ದೆ ವಿಧಿಯಿಲ್ಲ. 
ಮೂರನೆಯದಾಗಿ, ನಮ್ಮ ದೇಶದಲ್ಲಿ ಹಾಸುಹೊಕ್ಕ ಜಡತನ ಮತ್ತು ಔದಾಸೀನ್ಯ. 
ಜಾಗತಿಕ ವ್ಯವಹಾರದಲ್ಲಿ ನಾವು ಸ ಸಫಲರಾಗಬೆಣಾದರೆ ಸರಕಾರದಿಂದಲೂ, ಜನರಿಂದಲೂ ಸಾಕಷು ಷ್ಟು 
ಪ್ರಯತ್ನ ಗಳು ನಡೆಯಬೆಳೆಂಬುದು ವಿದಿತ. ನಮ್ಮ ರಸ್ತೆ ಸಾರಿಗೆಗಳಂತಹ ಸವಲತ್ತುಗಳು ಅದೆಷ್ಟೋ 
ಪಾಲು ಸುಧಾರಿಸಬೇಕು. ವಿದ್ಯಾವಂಜೆ ಬೆಳೆಯಬೆತು. ಜನರು ಹೆಚ್ಚು ಶ್ರ ಶ್ರಮ ವಹಿಸಬೇಕು ಇತ್ಯಾದಿ. 
ಆದರೆ ಕೆಲವು ಜಾಗತಿಕ ಕ್ಷೇತ್ರಗಳಲ್ಲಾದರೂ ನ್‌ ನ ಆಧುನಿಕ ತಾಂತ್ರಿಕತೆಯ 
ಮುಖ್ಯ ಅಂಗವಾದ ಸಾಫ್‌ "ವೇರ್‌ನಲ್ಲಿ) ಗಮನಾರ್ಹ ಸಫಲತೆಯನ್ನು ಸಾಧಿಸಿದ ಮೇಲೆ ನಾವು 
ಜಾಗತೀಕರಣಕ್ಕೆ ಹೆದರುವ ಆವಶ್ಯಕತೆ ಕಾಣುವುದಿಲ್ಲ. 
ನಮ್ಮ ದೇಶ ಬ್ರಿಟಿಷರ ಆಲ್ವಿ ಕೆಗೆ ಒಳಗಾಗುವ ಮೊದಲು ಜಾಗತಿಕ .ವಾಣಿಜ್ಯದಲ್ಲಿ 
ಸಾಕಷ್ಟು ಪ್ರಾಮುಖ್ಯ ತೆ ಪಡೆದುಕೆ ಇಡು ಎಲ್ಲಾ ದೇಶಗಳಿಗೆ ಸರಿಸಾಟಿಯಾಗಿ ನಿಂತಿತ್ತು 
- ಆದರೆ ಆಗಲೂ ಅದನ್ನು ನಿರ್ವಃ ಒಸುತ್ತಿದ್ದುದು ಅರಬ್‌ ಮತ್ತು ಪೋರ್ಚುಗೀಸರಂತಹ 
ಪರದೇಶೀಯರೇ. ಒಂದು 'ದೃ ಷ್ಟಿ ಯಲ್ಲಿ, ಮ ಜಾಗತಿಕ ವಾಣಿಜ್ಯ ದಲ್ಲಿ ಪ್ರಬಲವಾಗಿ 
ಭಾಗವಹಿಸದಿದ್ದ. ಕಾರಣಕ್ಕಾ ಗಿಯೇ ಕ್ರಮೇಣ ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳ ಬೇಕಾಯಿತು 
ಎನ್ನಬಹುದು. `'ಮೇಲ್ಲೊ ೀಟಕ್ಕೆ ಚರಿತ್ರೆಯಲ್ಲಿ ಕಾಣುವುದೆಂದರೆ, ಜಾಗತಿಕ ವಾಣಿಜ್ಯ ದಲ್ಲಿ 
ಮುದಿದ್ದ ರಾ ಗಳು ಸಂಪನ್ನ ವಾಗಿದ್ದವು. 
ಎ ಮೊದಕೆನಿಂದಲೇ ವ್ಯಾಪಾರದಲ್ಲಿ ಮೇಲು ಕ್ಷೆ ಯಾಗಿದ್ದ ಅರಬರು, ಇಸ್ಲಾಂ ಮತದ 
ಪ್ರರಣೆಯನ್ನ ಪಡೆಯುತ್ತಲೇ, ವ್ಯಾಪಾರ ಮತ್ತು ಸ ಸಾಮ್ರಾಜ್ಯವನ್ನು. ವಿಸ್ತರಿಸುತ್ತ ಮಧ್ಯಯಗದಲ್ಲಿ 
ಗ ಡ್ಯ ಪಿಟ ಕಾ ಸ್ಟೇನ್ನು ತ ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡು 
ನಿಮಿ ಪಸರಿಸಿದ ರಾಷ್ಟ ಗಳಿಂದ ಕೂಡಿಸಿದ ಜಾ ನ್ಲ್ಲಿ ನಸಂಪತ್ತು, 
ಆಮೇಲೆ ಜಗತ್ತಿಗೇ ಅವರ ಒಂದು ಕೊಡುಗೆಯಾಯುತು. ಅರಬರ ಈ ಸಾಹಸದಿಂದ 
sgn ಏನೋ, ಅವರಿಂದ ಸ್ವಾತಂತ್ರ್ಯ ಪಡೆದ ಸ್ಟೇನ್‌ ದೇಶದವರು ಜಾಗತಿಕ 
ಮುಂಚೂಣಿಯಾಗಿಸಿ ಅದಕ್ಕಾಗಿ ಹೊಸ ಸಮುದ್ರ ಮಾರ್ಗಗಳನ್ನು ಅನ್ನೆ ಪಿಸ 


ಹೊರಟು, ಅಮೆರಿಕವನ್ನು ಕಂಡುಕೊಂಡು, ಅಲ್ಲಿ ತಮ್ಮ ಮಾಹತು, ಆಮೇಲೆ ಸ ಸಾಮ್ರಾಜ್ಯ ವನ್ನು 


೩೬ ೪ ಸಂಕಲನ 7೯ $ ೧೪ ಮೇ ೨೦೦೩ 


£1 


ಸ್ಥಾಪಿಸಿ ಬಲಿಷ್ಠರೂ -ಸಂಪನ್ನರೂ ಆದರು. : ಆಮೇಲಿನ ಸರದಿ ಯುರೋಪಿನ ಉತ್ತರ 
ದೇಶಗಳದ್ದಾ ಯಿತು. ಬಿ ಬ್ರಿಟನ್ನು, ನೆದರ್‌ಲ್ಯಾಂಡ್‌, ಫ್ರಾನ್ಸ್‌ ಮುಂತಾದ ದೇಶಗಳು ಸ್ಪೇನ್‌ನ್ನು 
ಅನುಸರಿಸಿ ಜಾಗತಿಕ ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವು. ಅವರ ಹಾಯಿ ಹಡಗುಗಳು 
ಎಲ್ಲೆ ಲ್ಲೂ ಕಾಣಿಸಿಕೊಂಡು ಕೆಲವೇ ದಶಕಗ ಳಲ್ಲಿ ಅವರ ಪ್ರಭಾವ ಜಗತ್ತಿ ನಾದ್ಯ ೦ತ ಹರಡಿತು. 
ಇಡೀ ಅಮೇರಿಕಾ ಖಂಡ ಯುರೋಪಿನ ಸೊತ್ತಾಯಿತು. ಪೂರ್ವ ದೇಶಗಳಲ್ಲಿ 'ವ್ಯಾಪಾರಕ್ಷಾಗಿ 
ಸ್ಥಾಪಿಸಿದ ವಸಾಹತುಗಳು ಸಾಮ್ರಾಜ್ಯಗಳಾಗಿ ಬೆಳೆದವು. ಈ ಜಾಗತಿಕ ವ್ಯಾಪಾರದಿಂದಾಗಿ 
ಅವರು ಸಾಹಸಿಗರಾದರಲ್ಲದೆ, ಮುಂಚೆ ಅರಬರಿಗೆ ಆದಂತೆ -ಬಲಿತುಕೊಂಡ ವ್ಯವಹಾರ 
ಜ್ಞಾನ, ತೆರೆದುಕೊಂಡ ಜಗತಿ ನಿಂದ ಪ್ರೇರಿತವಾದ ಹೊಸ ಸಂಸ್ಕೃತಿಯ ಹಾಗೂ ವಿಜ್ಞಾ ನದ 
ವಿಕಾಸ, ಇವೆಲ್ಲದರಿಂದ ಯುರೋಪ್‌ ಜಗತ್ತಿನ ಎಲ್ಲೆ ಡೆಗಳಲ್ಲೂ ತನ್ನ ಪ್ರಾಬಲ್ಯ ವನ್ನು 
ಸ್ಥಾ ಪಿಸಿತು. ಇವತ್ತಿಗೂ ಯುರೋಪ್‌, ಅಮೇರಿಕಾ, ಜಪಾನ್‌ಗಳಂತಹ ಬಲಿಷ್ಠ ನನ 
ಮುಂದುವರಿದ ರಾಷ್ಟ್ರ ಗಳು ತಮ್ಮ ಧೋರಣೆಗಳನ್ನು ಮೂಲತಃ ವ್ಯಾಪಾರದ ದೃಷ್ಟಿಯಿಂದ 
ರೂಪಿಸುವುದನ್ನು ಶೋ ಕಾಣುತ್ತೇವೆ. ಕ 

ಮೇಲೆ ಹೇಳಿದ ಮಹತ್ವದ ಬದಲಾವಣೆಗಳು ಜಗತ್ತಿನಲ್ಲಿ ಆಗುತ್ತಿದ್ದ ಕಾಲದಲ್ಲಿ 
ನಮ್ಮ ದೇಶದ ಜನತೆ "ಸಾಗರ ದಾಟದರೆ ಬಹಿಷ್ಕಾರ' ಎಂಬಂತಹ ಹುಚ್ಚು ಧೋರಣೆಗಳಿಂದ, 
ನಮ್ಮ ಕೈಕಾಲಿಗೇ ನಾವೇ ಸರಪಳಿಗಳನ್ನು ಕಟ್ಟಿಕೊಂಡು, ಕೂಪದೊಳಗೆ ಕುಳಿತುಕೊಂಡು; 
ಹೊರಗಿನ ದೇಶಗಳಿಂದ ನಮಗೆ ಬೀಳುವ ಏಟುಗಳನ್ನು ಸಹಿಸಿಕೊಳ್ಳುವ ಸಾಹಸವನ್ನಷ್ಟೇ 
ಮಾಡಿದೆವು. ಇದರಿಂದ ವಿದಿತವಾಗುವುದೆಂದರೆ “ಯಾವ ದೇಶದ ಜನತೆ ತಾವು 
ತಮ್ಮಷ್ಟಕ್ಕೇ ಇದ್ದು ಬಿಡುತ್ತೇವೆ, ತಮಗೆ ಬೇರೆಯವರೊಡನೆ ಯಾವ ವ್ಯವಹಾರವೂ 
ಬೇಡ ಅಂದುಕೊಳ್ಳುತ್ತಾರೋ, ಅವರು ಎಲ್ಲ ವಿಧದಲ್ಲೂ ಹಿಂದೆ ಬೀಳುತ್ತಾರೆ 
ಮಾತ್ರವಲ್ಲದೆ, ಬೇ ರೆ ದೇಶದವರು ಅವರ ಮೇಲೆ ಒಂದಲ್ಲ ಒಂದು ರೀತಿಯ 
ವರ್ಚಸ್ಸನ್ನು ಸ್ಥಾಪಿಸುತ್ತಾರೆ. ಚೀನಾವು' ನಮ್ಮಂತಹ "ಒಕ್ಕುಡುಮಿ' ಧೋರಣೆಯನ್ನು 
ಅನುಸರಿಸಿ ಇಪ್ಪತ್ತನೇ ಶತಮಾನಕ್ಕೆ ಕಾಲಿರಿಸುವಾಗ ಇಂಗ್ಲೆಂಡ್‌, ಅಮೇರಿಕಾ ಮತ್ತು ಜಪಾನ್‌ನಂತಹ 
ದೇಶಗಳಿಗೆ ಹೀನಾಯ ರೀತಿಯಲ್ಲಿ ಬಗ್ಗ ಬೇಕಾಯಿತು. ಆ ಮೇಲೆ ಕಮ್ಯೂನಿಸ್ಟ್‌ ಸರಕಾರವು 
ಚೀನಾದ ಅಸ್ಮಿತೆಯನ್ನು ಮರು ಸ್ಥಾ ಪಿಸಿದರೂ, ಜಗತ್ತಿನಲ್ಲಿ ಅದರ ವರ್ಚಸ್ಸು. ಅಷ್ಟಕ್ಕಷ್ಟೇ 
ಇತ್ತು. ಆದರೆ ಸಾಧಾರಣ ಎಪ್ಪತ್ತರ ದಶಕದಲ್ಲಿ ಡೆಂಗ್‌ ಕ್ಲಿಯಾಪಿಂಗ್‌ನ ನೇತೃತ್ವದಲ್ಲಿ 
ಚೀನಾವು ಜಾಗತೀಕರಣಕ್ಕೆ ಮತ್ತು ಉದಾರೀಕರಣಕ್ಕೆ ತನ್ನನ್ನು ತೊಡಗಿಸಿಕೊಂಡಿತು. ಪರದೇಶದ 
ಬಂಡವಾಳವನ್ನು ಮುಕ್ತವಾಗಿ ಆಕರ್ಷಿಸಿ, ಅದಕ್ಕೋಸ್ಕರವೇ ದೇಶದ ಕೆಲವು ಭೂಪುದೇಶಗಳನ್ನು 
ಪ್ರತ್ಯೇಕಿಸಿಟ್ಟು, ಆ ಪ್ರದೇಶಗಳಲ್ಲಿ ಅತ್ಯಂತ ಉದಾರವಾದ ವಾಣಿಜ್ಯ ಹಾಗೂ ಕಾರ್ಮಿಕ 
ಕಾನೂನುಗಳನ್ನು ಜಾರಿಗೆ ತಂದಿತು. ಇವುಗಳನ್ನು ವಿಶೇಷ ವಾಣಿಜ್ಯ ವಲಯ(spcial 
60070171020765) ಗಳೆಂದು ಕರೆಯಲಾಯಿತು. ಇದಾದ ಇಪ್ಪತ್ತು ಗಾ ಚೀನಾದ 
ಉದ್ಯಮದ ಉತ್ಪತ್ತಿ, ಜಾಗತಿಕ ವ್ಯಾಪಾರ ಇವೆಲ್ಲ ಶರವೇಗದಲ್ಲಿ ಎಂಬಂತೆ ಪ್ರಗತಿ ಹೊಂದಿ, 
ಜಗತಿ ್ರಿನಲ್ಲಿ ಇವತ್ತಿಗೆ ಚೀನಾದ ವರ್ಚಸ್ಸು ಅಮೇರಿಕೆಗಷ್ಟೇ ದ್ವಿತೀಯ ಎನಿಸಿದೆ: ಚೀನಾಕ್ಕೆ 
ಹೋಲಿಸಿದಾಗ ನಮ್ಮ ದೇಶದ ಉದ್ಯಮಗಳ ಅಥವಾ ಜಾಗತಿಕ "ವ್ಯಾಪಾರದ ಅಳತೆ ಕ್ಷುಲ್ಲಕ 
ಎಂಬ ಸ್ಥಿತಿಗೆ ದು ಇದಕ್ಕೆ ಅನುರಾಗಿ ಜಗತ್ತಿನಲ್ಲಿ ನಮ್ಮ ದೇಶದ ವರ್ಚಸ್ಸು ಬಹು 
ಕೆಳಮಟ್ಟದಲ್ಲಿ ದೆ -ಅದೆಷ್ಟೋ ಬಾರಿ ನಮ್ಮನ್ನು ಪಾಕಿಸ್ತಾ ನದೊಡನೆಯ 7 ಸಮಾನತೆಯಲ್ಲಿ 
ಕಾಣಲಾಗುತ್ತಿದೆ. 


[A 


೧೪ ಮೇ ೨೦೦೩ 6 ಸ೦ಕಲನ 7-೯ $ ೩೭ 


ಒಂದು ಕಾಲದಲ್ಲಿ ಸಾಗರದಾಚೆ ವ್ಯಾ ಪಾರವನ್ನು ಮಾಡುವ ಸಾಹಸವನ್ನು ಭಾರತವೂ 

(ವಿಶೇಷವಾಗಿ ದಕ್ಷಿಣ ಭಾರತ ತೊರಿತ್ತು. ಒಹ್‌ ದ್ವೀಪದಿಂದ ಹಿಡಿದು ಕಾಂಭೋಜ, 

ಸಿಂಗಾಪುರ ಇವುಗಳನ್ನೆಲ್ಲ ದಾಟಿ ಸುಮಾತ್ರ ₹ ಮುಂತಾದ (ಈಗಿನ ಇಂಡೊನೇಶ್ಯಾ) ಭೂಪ್ರದೇಶಗಳ 

ವರೆಗೆ ನಮ್ಮ ನಾವೆಗಳು ಬಾಗಿಕೊಂಡು. ರಾಜಕೀಯವಾಗಿ, ಸಾಂಸ್ಕೃ ತಿಕವಾಗಿ ನಮ್ಮ ವರ್ಚಸ್ಸು 
ಅಲ್ಲೆಲ್ಲ ಬಹಳ ಆಳವಾಗಿ ಸ್ವಾಪಿತವಾಗಿತ್ತು. ಆಮೇಲೆ ನಮ್ಮ ಸಾಹಸ ಮುದುಡಿದಾಗ, 
ಅದರ ಹೊಸ ಮುಖವಾದ ಅರಬರು ಪಶ್ಚಿಮ ಏಶ್ಕಾದಿಂದ ನಾವೆಗಳಲ್ಲಿ ವ್ಯಾಪಾರಕ್ಕೆ ಹೊರಟು 
ಇದೇ ಭೂಪ್ರದೇಶಗಳಲ್ಲಿ ತಮ್ಮ ವರ್ಚಸ್ಸು, ಸ್ಸ, ಮತ ಹಾಗೂ ಸಂಸ್ಕೃ ತಿಯನ್ನು ಹರಡಿದರು. 

ಭಾರತವು ತನ್ನ ಅಳುಬುರುಕುತನ, ಅಂಜುವಿಕೆ, ಕೀಲರಿಮಗಳನ್ನೆ ಲ್ಲ ತೊರೆದು, 
ಉದಾರೀಕರಣ ಮತ್ತು ಜಾಗತೀಕರಣವನ್ನು ಇನ್ನೂ ತೀವ್ರವಾಗಿ ಮುಂದುವರಿಸಿ, ದೇಶದ 
ಉತ್ಪಾದನೆ ಮತ್ತು ವಾಣಿಜ್ಯದಲ್ಲಿ ಮುಂದುವರಿದ ಇಸ್ಟ್‌ ಮಟ್ಟವನ್ನು ತಲುಪಲು 
ಪ್ರಯತ್ನಿಸುವ ಸಮಯ ಮದನ: ನಾವು ಈ, ನಿಟ್ಟಿನಲ್ಲಿ ಮುಂದೆ ಹೋಗಲು ಪ್ರಯತ್ನಿಸದಿದ್ದರೆ, 
ಮುಂಚೆ: ನಮ್ಮ ಚರಿತ್ರೆಯಲ್ಲಿ ಆದಂತೆ ಇನ್ನೂ ಹಿಂದೆ ತಳ್ಳಲ್ಪಡುವುದರಲ್ಲಿ ಸಂಶಯವಿಲ್ಲ. ( 
iit ನಾವು ಸಿಂಗಾಪುರ, ಥೈಲ್ಯಾಂಡ್‌, ಮಲೇಶ್ಯಾ ಮುಂತಾದ ಚಿಕ್ಕಪುಟ್ಟ ದೇಶಗಳಿಗಿಂತ 

ದೆ ಬಿದ್ದಿ ದ್ದೇವೆ. ಓರಗೆಯ ದೇಶವೆಂದು ಪರಿಗಣಿಸ ಸಲಾಗುತ್ತಿದ್ದ ಚೀನಾ ದೇಶವ ಮೈಲುಗಟ್ಟಲೆ 

ನಮ್ಮಿಂದ “ಮುಂದೆ ಸರಿದಿದೆ. ಇವೆಲ್ಲಾ ದೇಶಗಳು ಉದಾರೀಕರಣ ಮತ್ತು ಜಾಗತೀಕರಣಕ್ಕೆ 
ಆಯದೆ ಮುನ್ನುಗ್ಗಿ, ಅದರ ಲಾಭ ಪಡೆಯುತ್ತಿದ್ದರೆ, ನಾವೆಣೆ ಇನ್ನೂ ಕೈಕಟ್ಟಿ ಕುಂತಹೊಳ್ಳಬೆಕು ? 

ಆದರೆ "ಇವುಗಳಿಗೆ ನ ಸ್ಥಾಪಿತ ಒತಾಸಕಿ } (vested ಸಹಿತ ಭಲವಕ್ತ ರವಾದ 
ಪ್ರತಿರೋಧವಿದೆ. ಮುಖ್ಯತಃ 

6 ರಾಜಕೀಯ ಹಾಗೂ 'ಆಡಳಿತ ವರ್ಗ : ಸರಕಾರೀ ಕ್ಷೇತ್ರದ ವಾಣಿಜ್ಯ ಮತ್ತು ಉದ್ಯಮ 
ಸಂಸ್ಥೆ ಗಳ ಖಾಸಗೀಕರಣವಾದರೆ, ಅವುಗಳ ಮೇಲಿನ ಅವರ ಹತೋಟಿ ತಪ್ಪಿ ಈ ವರ್ಗಗಳ 
ವರ್ಚಸ್ಸು; ಭ್ರಷ್ಟಾಚಾರದಿಂದ ಹಣ ಸಂಪಾದಿಸುವ ಅವಕಾಶ ಇಲ್ಲ ವಾಗುತ್ತ ದೆ. 

9 ಐಕಸ್ವಾಮ್ಯತೆಯ "ಅನುಕೂಲತೆಯನ್ನು ಮೊದಲಿನ “ಸಮಾಜವಾದದ ವ್ಯವಸ್ಥೆಯಲ್ಲಿ 
ಅನುಭವಿಸುತ್ತಿ ದ್ದ ಉದ್ಯಮಿಗಳು ಮತ್ತು ಕಾಳಸಂತೆಯ ಮಧ್ಯಸ್ಥಗಾರರು. (ಓಮೆಟನ ಬೆಲೆ 
ಮತ್ತು ವಿತರಣೆಯನ್ನು ಸರಕಾರ ತನ್ನ ಹತೋಟಿಯಲ್ಲಿ ಟ್ಟ ದ್ರಾ ಗೃ ದುಬಾರಿ ಬೆಲೆ ತೆತ್ತು 
ಕಾಳಸಂತೆಯಲ್ಲಿ ಸಿಮೆಂಟನ್ನು ಪಡಕೊಳ್ಳುತ್ತಿ ದ್ದಾಗ ಮಾರಾಟಗಳು, ಕಲಬೆರಕೆ ಹಾಗೂ 
ಕಾಳಸಂತೆಕೋರರು ಮಾಡಿದಷ್ಟು ಹಣವನ್ನು ಈಗ ಮಾಡಲಾರರು.) | 

9 ಕಾರ್ಮಿಕ ಮುಖಂಡರು ಮತ್ತು ಪಟ್ಟಭದ್ರರಾದ ಹಳೆ ಕಾರ್ಮಿಕರು : ಮುಕ್ತ ಆರ್ಥಿಕ 

ವ್ಯವಸ್ಥೆಯಲ್ಲಿ ಇವರ ವರ್ಚಸ್ಸು ಕಡಿಮೆಯಾಗಿಯೇ ಆಗುತ್ತದೆ. ಆದರೆ ದಿನನಿತ್ಯ ಕಾರ್ಮಿಕ 

ಸ ಕಳ ಸಂಖ್ಯೆಯಲ್ಲಿ ಬರುವ (ಈಗ ಸದ್ಯಕ್ಕೆ ನಿರುದ್ಕೋಗಿಗಳಾಗಿರುವ) ಹೊಸ 

ಯುವ ಜನಾಂ ಪ ನವರ ಸ ಯುವುದ ಡ್‌ 

ಇಪಔಜಮಾದೆಡ' ಕಬವಳ ವಹಸಿ ಅ ಹ ಸಸಿ 
ಸಾಮ ಯಃ socialactivists), ಶಾಸ್ತ್ರಜ್ಞರು 
ಹಾಗೂ' ರಾಜಕಾರಣಿಗಳು; ಸಂಪತ್ತಿನ ಸೃಷ್ಟಿಯಾದರೆ ಅಥವಾ ಆಗುವ ಸಂಭವ ಕಂಡರೆ 
ವ ಇವರು ಯಾರಿಗೋಸ್ಕರ ಜಡಿ ರು 1) 
ಆದರೆ, ಜಾಗತೀಕರಣ ಮತ್ತು ಉದಾರೀಕರಣಗಳು ದೇಶದ ಪ್ರಗತಿಗೆ ಬಹು 
ಆವಶ್ಯಕವಾದರೂ, ಅದರಿಂದ ಪ್ರಾಪ್ತವಾಗುವ ಸಂಪತ್ತನ್ನು ಅದೇ ಸಮಯದಲ್ಲಿ, ಸಾರ್ವತ್ರಿಕ 


1 


೩೮ 9 ಸಂಕಲನ -೯ $ ೧೪ ಮೇ ೨೦೦೩ 


ಶಿಕ್ಷಣ, ಆರೋಗ್ಯ ರಕ್ಷಣೆ, ಗೃಹನಿರ್ಮಾಣ, ರಸ್ತೆ -ಸಾರಿಗೆ-ನೀರಾವರಿಯಂತಹ ಸಾಮಾಜಿಕ 
ಬೆಳವಣಿಗೆಗೆ ಉಪಯೋಗಿಸಿದರೆ ಮಾತ್ರ ಸರ್ವತೋಮುಖವಾದ ಯಶಸ್ಸನ್ನು ಗಳಿಸಬಹುದು. 
ಅಂದರೆ, ಜಾಗತೀಕರಣ ಮತ್ತು ಉದಾರೀಕರಣಗಳು ಅತ್ಯಾವಶ್ಯಕ ಎನ್ನುವುದರಲ್ಲಿ 
ಸಂದೇಹವಿಲ್ಲವಾದರೂ, ಅದಕ್ಕೆ ಪೂರ್ವಭಾವಿಯಾಗಿ ಹಾಗೂ ಪೂರಕವಾಗಿ ಬೇರೆ ಧೋರಣೆಗಳ 
ಆವಶ್ಯಕತೆಯೂ ಇದೆ ಎನ್ನುವುದನ್ನು ಮಾತ್ರ ಮರೆಯಬಾರದು. 

$ Y 
ಯು. ವೆಂಕಟ್ರಾಜ ರಾವ್‌, ೪೦೧, ಆಶಿಯಾನಾ, ೨೧, ಸೆಂಟ್‌ ಪಾಲ್‌ ರಸ್ತೆ, ಬಾಂದ್ರಾ (ಪು), 
ಮುಂಬಯಿ - ೪೦೦ ೦೫೦ (ಗಿ: ೦೨೨ - ೬೪೪ ೧೨೯೬ / ೬೪೨ ೧೬೧೪ 


ಏಳು ಕವಿತೆಗಳು ಕಎತೆ - ೧೦ ರಿಂದ ೧೬ 
ಸಿ. ವಿ. ಶೇಹಾದ್ರಿ ಹೊಳವನಹಳ್ಳಿ 
೧. ಯಾರಿಗೆ... ? ೨. ಕುಶಲೋಪರಿ 
ಯಾರಿಗೆ ಆಸೆಯಿಲ್ಲ ಹೇಳಿ “ ಸ್ವಾಮಿ ನಿಮ್ಮೂರ್‌ ಕೆರೆ ಚೆನ್ನಾಗೈತಾ... ?”' 
ಜಗತ್ತಿನಲ್ಲಿ... ? “ ನಿಮ್ಮೂರ್‌ ಕುಂಬಾರುನ್ನ ಕೇಳು.” 
ಯಾವ ಮನೆಯಲ್ಲಿ ತಾನೆ “ ಸ್ವಾಮಿ ನಿಮ್ಮೂರ್‌ ತಲೆಗಳು ಹೆಂಗವೆ... ?” 
ಜೇಡ ಬಲೆ ಕಟ್ಟಿಲ್ಲ...? Kgs ನಿಮ್ಯೂರ್‌ ಚೌರ್‌ದೋರುನ್ನ- ಕೇಳು.” 
ಯಾರಿಗೆ ದುಃಖವಿಲ್ಲ ಹೇಳಿ “ ಸ್ವಾಮಿ ನಿಮ್ಮೂರ್‌ ಬಟ್ಟೆಗಳ ಬಣ್ಣ... ?' 
ಜಗತ್ತಿನಲ್ಲಿ... ? ; “ ನಿಮ್ಮೂರ್‌ ಅಗುಸ್ರುನ್ನ ಕೇಳು.” 
ಯಾವ ಮನೆಯ ಬಿಂದಿಗೆ “ ಸ್ತಾಾಮಿ ನಿಮ್ಮೂರ್‌ ಜನ ಚಿನ್ನಾಗವ್ರಾ... ?” 
ತೂತಾಗಿಲ್ಲ... ? “ ನಿಮ್ಮೂರ್‌ ಜನ ಹೇಳ್‌ಬೇಕು.'' 

೫. ವ್ಯತ್ಯಾಸ 


೩. ಕೇಳ್ಬೇಕಾಗಿಲ್ಲ 


ಸೌಂದರ್ಯವನ್ನು 
ನಿಮ್ಮ ಮನೇಲಿ ನೀವು ದೀಪ 


ಮತ್ತೆ ಮತ್ತೆ ನೋಡಬೆಳೆನ್ನಿ ಸುತ್ತೆ. 


3 ಹಚ್ಕೋಬೇಕು ಅಂದ್ರೆ ಆದರೆ ಪ್ರಯಾಣ ಸಾಗಲೇಬೇಕಲ್ಲ... 
ಥ್ನಾರನ್ನ ಕೇಳ್ಬೇಕಾಗಿಲ್ಲ ಕುರೂಪವನ್ನು 
ನಿಮ್ಮನ್ನು ನೀವೇ ಬೈಕೋಬೇಕು ಅಂದ್ರೆ ನೋಡಲೇಬಾರದು ಮತ್ತು 
ಯಾರನ್ನೂ ಕೇಳ್ಬೇಕಾಗಿಲ್ಲ. ಓಡಿಹೋಗೋಣವೆನಿಸುತ್ತೆ. 
ಸ್ವಲ್ಪ ದಿನಗಳಾದ ಮೇಲೆ 
೪. ಹೆದರಿಕೆ ಸೌಂದರ್ಯವನ್ನು 
A ಹೋದಾಗ 
ಭತುತ | ಮತ್ತೆ ನೋಡಲು 
ಸಣ್ಣ ಸಣ್ಣ ಸಸಿಗಳು ಹೆದರುವುದಿಲ್ಲ. ಗುರುತು ಸಿಗುವುದಿಲ್ಲ. 
ತ್ರ ಕುರೂಪ ಮಾತ್ರ ಹಾಗೇ, ಅಲ್ಲೇ 
ದೊಡ್ಡ ಹ ಬುಡಗಳ ಬೇರು ನಿರೂಪ ಶ್ರ) ಎ ಹಾಸ 
ಹೆದರುತ್ತವೆ. | ಇದ್ದ ಜಾಗದಲ್ಲೇ ಇದ್ದು ಭಿಕ್ಷ ರುಪಿ. 


೧೪ ಮೇ ೨೦೦೩ 9 ಸ೦ಕಲನ “೯ « ೩೯ 


ಹಿ. ಬಸ್ಸು ಚಲಿಸಿದೆ ಹಳ್ಳಿ- ಹಳ್ಳಿ 


ಗರ್ಭಿಣಿಯರು ತವರಿಗೆ 

ಅಜ್ಜ - ಅಜ್ಜಿ ಯಾತ್ರೆಗೆ 
ಮೊಮ್ಮ ಕಳು ಮೋಜಿಗೆ 

ನವ ದಂಪತಿ ಮಧುಚಂದ್ರಕೆ 
ಒಬ್ಬ ಹೆಂಡತಿ ಬಿಟ್ಟು 
ಒಬ್ಬಳು ಗಂಡನಿಗೆ ಕೈ ಕೊಟ್ಟು 
ಸನ್ಯಾಸಿ ಎಲ್ಲ ತೊರೆದು 
ವ್ಯಾಪಾರಿ ಎಲ್ಲ ಕೊಂಡು 
ಹೆಂಡ, ಬೆವರು, ಉಸಿರು 
ವಾಸನೆ ನಡುವೆ 


ಬೀಡಿ, ಸಿಗರೇಟು, ಭಂಗಿ, ಹೊಗೆ ನಗೆಗೆ 


ಯಾರು ಯಾರನ್ನು... ಮಾತಾಡಿಸದೆ 
ಪಕ್ಕ-ಪಕ್ಕ ಅಂಟಿಕೊಂಡು ಕೂತ 
ಬಸ್ಸು ಚಲಿಸಿದೆ ಹಳ್ಳಿ-ಹಳ್ಳಿ. 

ತಮ್ಮ ತಮ್ಮ ಹಳ್ಳಿ ಮೇಲೆ 
ಹೋಗುತ್ತಿದ್ದರೂ 

ಗೊತ್ತಾಗಿಲ್ಲ ಯಾರಿಗೂ 

ಆ 


ತಮ್ಮ ಊರಿನದೇ 
ಪ್ರಾಣಿಯೋ 

ಸಿಕ್ಕಿ ಸತ್ತಾಗ 

ಬಂದು ಮುತ್ತಿಕೊಳ್ಳುತ್ತಾರೆ. 


೭. ದೀಪ ಆರಿಸಿಬಿಟ್ಟ ತಿದ್ದೀರಿ 
ನಿಮ್ಮ- ನಿಮ್ಮ ಮನೆಯ 
ಸಂದಿಗೊಂದಿಗಳಲ್ಲಿ ಅವಿತ 
ಸೊಳ್ಳೆಗಳನ್ನು ಗುರ್ತಿಸಲಾರಿರಿ. 
ಅವು ಕಾಣುವುದಿಲ್ಲ. 

ಮೂಲೆಗಳು ಮಾತ್ರ ಕಾಣುತ್ತವೆ. 
ಕಣ್ಣೆದುರು ಹಾರಾಡುವುದೇ ಇಲ್ಲ. 
ಕಿವಿಯ ಯ ಬಳಿ ಗುಂಯ್‌ ಎಂದರೂ 
ಗೊತ್ತಾಗುವುದೇ ಇಲ್ಲ. ' 

ಅಗೋ... ಎಂದು ಹೇಳಿದರೂ 
ನಿಮಗೆ ಕಾಣುವುದಿಲ್ಲ. 

ದೀಪ ಆರಿಸಿಬಿಟ್ಟಿದ್ದೀರಿ. 


Y 


ಸಿ. ವಿ. ಶೇಷಾದ್ರಿ ಹೊಳವನಹಳ್ಳಿ, ಉಪ್ಪಾರಿಬೀದಿ, ಕೊರಟಗೆರೆ - ೫೭೨ ೧೨೯, ಜಿ. ತುಮಕೂರು 


ಅರವಿಂದ ನಾಡಕರ್ಣಿ ಅವರ "ಎರಡು ಧ್ರುವ' 


ಸೆದೀಕ್ಷೆ 


ಜಿ. ಎನ್‌. ಉಪಾಧ್ಯ 


“ಎರಡು ಧ್ರುವ' ಅರವಿಂದ ನಾಡಕರ್ಣಿ ಸು ಹನ್ನೆರಡನೆಯ ಕವಿತಾ ಸಂಕಲನ. 


ನಾಡಕರ್ಣಿ ಅವರು ಕನ್ನಡ ನವ್ಯಕಾವ್ಯದ ಗಟ್ಟಿದ್ದ 


, ಗೋಪಾಲಕೃಷ್ಣ ಷ್ಣ ಅಡಿಗರ ಅನಂತರ 


ನವ್ಯ ಕಾವ್ಯ ಪರಂಪರೆಯನ್ನು ಅವರಷ್ಟು ಯಶಸ್ವಿ ಬಡ ನಡಕೊಂಡು ಬಂದ ಮತ್ತೊಬ್ಬ 


ಕವಿಯ ಹೆಸರು ಹೇಳುವುದು. ಕನ್ನ ಡದಲ್ಲಿ ಕಷ್ಟ. ರಾಮಚಂದ್ರ ಶರ್ಮ, ಎ.ಕೆ 


ಕೆ-ಠಾಮಾನುಜನ್‌. | 


ಕೆ. ವಿ. ತಿರುಮಲೇಶ ಮೊದಲಾದವರು ನಮ್ಮ ಕಾವ್ಕರಂಗದಲ್ಲಿ ಬೆಳಗಿದರೂ ಕಳೆದ ನಾಲೈದು 
ದಶಕಗಳಿಂದ ಮುಂಬಯಿಯಲ್ಲಿದ್ದುಕೊಂಡು ಕಾವ್ಯದ ಬೇಸಾಯದಲ್ಲಿ ನಿರತರಾಗಿರುವ ನಾಡಕರ್ಣಿ 


ಅವರದು ವಿಶಿಷ್ಟ ವ್ಯಕ್ತಿತ್ವ 


"ನವ್ಯ ಪಂಥ' ನಮ್ಮ ಸಮಕಾಲೀನ ಬದುಕನು 


 ಅನ್ವೆ ಷಣೆಗೆ, ಪರಿಶೀಲನೆಗೊಡ್ಡಿ ದ 


ಸಂವೇದನಾಶೀಲ ಸಾಹಿತ್ಯ ಪ್ರಕಾರ. ಮನುಷ್ಯ ಹಾಗೂ ಅವನ ಒಳಬಾಳಿನ ಪ್ರವೃತ್ತಿ ಗಳನ್ನು 


ಪರಿಪರಿಯಾಗಿ ವಿವೇಚಿಸಿದ ನವ್ಯ ಸಾ 


ಿತ್ಯ "ಅಸ್ತಿ ತ್ವ ವಾದಿ' 
ಪರಂಪರೆಯಲ್ಲಿ ಸಾಗಿ ಬಂದವರು ಅರವಿಂದ ನಾಡಕರ್ಣಿ. 


ನಿಲುವನ್ನು ಎತ್ತಿ ಹಿಡಿಯಿತು. ಆ 
ಪ್ರಸ್ತುತ | ಕದನ ಸಂಕಲನ "ಎರಡು 


ಧ್ರುವ'ದಲ್ಲಿ ಎದ್ದು ಕಾಣುವುದು ಸಾಮಾಜಿಕ ಕಳಕಳಿ ಹಾಗೂ ರಾಜಕೀಯ ವಿಡಂಬನೆ. ಅರವಿಂದ 


೪೦ « ಸಂಕಲನ-೯ $ 


೧೪: ಮೇ ೨೦೦೩ 


ನಾಡಕರ್ಣಿ ಅವರು ಇತರ ನವ್ಯ ಕವಿಗಳಂತೆ ಬರೇ "ವ್ಯಕ್ತಿನಿಷ್ಠ' ಕವಿಯಷ್ಟೇ ಆಗಿ ಉಳಿದಿಲ್ಲ 
ಎಂಬುದು ಗಮನೀಯ ಅಂಶ. ಜು ಸಮುದಾಯದ 'ಕವಿಯಾಗಿಯೂ ಕಾಣಿಸಿಕೊಂಡಿದ್ದಾರೆ. 
ಸಮಾಜದ ಬದಲಾವಣೆಗಳಿಗೆ, ಏರಿಳಿತಗಳಿಗೆ, ಇತಿಹಾಸದ ಸಿ ಸ್ಥಿತ್ಯಂತರಗಳಿಗೆ, ಸಂವೇದನೆಯ 
ರೂಪಾಂತರಗಳಿಗೆ ಈ ಕವಿ ಸದಾ ಸ್ಪಂದಿಸುತ್ತ ಬಂದಿದ್ದಾರೆ "ಎಂಬುದಕ್ಕೆ "ಎರಡು ಧ್ರುವ' 
ಕವನ ಸಂಕಲನವೂ ಸಾಕ್ಷಿಯಾಗಿದೆ. | 
ಇಲ್ಲಿನ ಬಹುತೇಕ ಕವಿತೆಗಳು. ನಮ್ಮ ಸಮಸಾಮಯಿಕವಾದ, ಈ ಹೊತ್ತಿನ ತವಕ, 
ತಳಮಳ, ತಲ್ಲಣಗಳನ್ನು; ಅವುಗಳ ಸ್ಥಿ ತ್ಯಂತರಗಳ ಮೂಲಕ ಕವಿ ಅನಾವರಣಗೊಳಿಸಿದ್ದಾ ರೆ. ಈ 
ಕುರಿತು ಸ್ವತಃ ಕವಿಯೇ ಹೇಳಿಕೊಂಡಿರುವ ಕೆಲವು ಮಾತುಗಳನ್ನು ಇಲ್ಲಿ ದಾಖಲಿಸುವುದು ಅಗತ್ಯವಾಗಿದೆ : 
“ಒಂದು ಕಡೆ ಜೀವಪೋಷಣೆ ಇನ್ನೊಂದು ಕಡೆ ಜೀವ ಶೋಷಣೆ ಒಂದು ಕಡೆ ಬದುಕು; 
, ಇನ್ನೊಂದು ಕಡೆ ಯುದ್ಧ, ತಸ್ತದ್ದೆ ರಾಕಾಡನೆಗಳು ಬೆ ತಟ್ಟಿಕೊಳ್ಳುವುದು ಜೀಮಾಶ ಧನನಾಶ 
ಮಾನಾುಷ್ಟ ಇರುಳನ್ನು ಸಹಿಸುತ್ತ ಒಂದ ಮಾನಮಗೆ ಇನ್ನೂ ಕಾದಾಡುವ ಹುರುಪು ನಡುಮದ್ಧೆ. 
ಒಂದು ಶತಕ ಮುಗಿದು ಇನ್ನೊಂದು ಶತಕದ ಪರದೆ ಎದ್ದಿದೆ. ಕಳೆದ ಶತಕ ತುಂಬ ಯುದ್ಧವೇ 
ಯುದ್ಧ . ಶಾಂತಿ ಎಂಬುದು ಭ್ರಾಂತನ ಶಬ್ದ. ಪಶ್ಚಿ ಮದಲ್ಲಿ, ಇಲ್ಲ ವೇ ಪೂರ್ವದಲ್ಲಿ ಅಂತೂ 
ಜೇವಹಾನಿ ನಡೆದೆ ಇದೆ ಸಾವಿರಾರು ಜನ ನಿರಾಶ್ರಿತರು ಒಂದೇ ದಿನಕ್ಕೆ ಅವರೂ ಒದುಕಬೆಕಲ್ಲ ? 
ಹೃದಯವಂತರ ಸಹಾಯ ಒಂದೇ ಆಸರೆ. ಯುದ್ಧ ದ ಬಗ್ಗೆ ಈಗ ಜಿಗುಪ್ತೆ ಜನಮಾನಸದಲ್ಲಿ; 
ಬಿದುಕುವುದೇ ಕ. ಪ್ರವಾದಾಗ ಯುದ್ಧದ ನಷ್ಟ ಹೊರುವವರಾರು ? ಶಾಂತಿ-ಒದುಕು ಯದ್ಧ- 
ಸಾವ ಎರಡು ಧ್ರುವಗಳು ಎರಡೂ ಕಡ ಕಾಲಿಟ್ಟು ನಡದಿದ್ದಾನೆ 'ಮಾನವ ಯೋಧನ ಹಾಗೆ" 
ಹೀಗೆ ನಮ್ಮ ನಿಮ್ಮ ಆತಂಕ, ತಲ್ಲ ಣಗಳೇ ಅಪರ ಕಾವ್ಯ ದ” ತಿರುಳಾಗಿದೆ. ಯುದ್ಧ ಬದುಕನ್ನು 
ಮೂರಾಬಟ್ಟೆ ಮಾಡುತ್ತ ದೆ. ಯೋಧಾಗೆ ಇನ್ನಿಲ್ಲದ ಸಂಕಟ. ಅವನದು ಬಂದೂಕಿನ ನಡುವಿನ 
ಬಾಳ್ವೆ. ಈ ಸಂದಿಗ್ಧ ಸಂಘರ್ಷಮಯ ಬದುಕನ್ನು ಕವಿ ಕಾಣುವುದು ಹೀಗೆ : 
“ಬಂದೂಕು ಬಿಟ್ಟರೆ ಪರಿವಾರ / ಹೊತ್ತರೆ ಧರ್ಮ ಸಾಕ್ಷಾತ್ಕಾರ 
ಎರಡು ಧ್ರುವ ಮೆಟ್ಟಿ ನಿಂತವನು ವೀರ. 
ಬಂದೂಕು ನಡುವಿನ ಬದುಕು / ಮುದ್ದು ವಿನೋದ ಪರಾಕು 
ಹುಟ್ಟು ಹಬ್ಬದ ಸಂಭ್ರಮ ಕೇಕು..... 
ತೋಪು ಎಳೆ, ನಿಲ್ಲಿಸು ತಿರುಗಿಸು ಕೋನ 
ಹಗೆಯ ರುಂಡಕ್ಕೆ, ನಡೆಯಲಿ ಗಂಡು ಥೈಮಾನ 
ಕದ್ದು ಬರುವನೋ ನೋಡು ಮುಚ್ಚ ದಿರು ಕಣ್ಣ. 
ಕಂಡಂತೆ ಕೊಲ್ಲು ಸತಿ ನಿಲ್ಲು y ಪದಕ ಪದವೇರು ಸಾವಿರದಲ್ಲೂ..... 
ಬಂದೂಕು ತೋಫಿಗೆ ತನ್ನದೇ ನೀತಿ..... / ಇದ್ದರೆ ನಾಯಕ ಬಿದ್ದರೆ ವೀರಗತಿ 
ಎರಡು ಧ್ರುವ ಮೆಟ್ಟಿ ನಿಂತಾನೆ ವೀರ 
ಎರಡೂ ಕಡೆ ಎಕ್ಷಪರ್ಟು, ನಡೆದಿದೆ ಸಂಸಾರ. 
ಇಲ್ಲಿ ವಿವರಣೆ ಅನಗತ್ಯ. ಕವಿತೆ ಎಲ್ಲ ಎಲ್ಲವನ್ನು ತೆರೆದಿಟ್ಟಿದೆ. ಅಡಕತ್ತರಿಯಲ್ಲಿ ಸಿಕ್ಕಿದ 
ಸೈನಿಕನ ಬಾಳುವೆಯ ಸಂಘರ್ಷವನ್ನು ಕವಿ ಶಕ್ತಿಯುತವಾಗಿ ವಿವೇಚೊದ್ದಾರೆ. ಮನುಷ್ಯ ನ ಬೇಟೆ 
ಪ್ರವೃತ್ತಿ, ಬದುಕು ಸಾವಿನ ನಡುವೆ ಲಾಳಿಯಾಡುವ ಸಮರ ಸ್ಥಿ ತಿಯನ್ನು ನಾಡಕಣಿಗ ಅವರು 
ಚಿತ್ರಿಸಿದ್ದಾರೆ. ಈ ಎರಡು ಧ್ರುವಗಳ ನಡುವಿನ ಬದಕು ಹೇಗೆ ಸಖಮಯವಾದೀತು ? ಇದಕ್ಕೆಲ್ಲ 
ಕಾರಣರಾರು ? ಇದೂ ಬದುಕೆ ? ಎಂದು ಕವಿ ಪ್ರಶ್ನಿಸುತ್ತಾರೆ. ಇಂಥದ್ದೆ ಭಾವ "ಲಾರಿ ಚಾಲಕ". 
"ಕೃತ್ರಾಣಿ', “ವಜ್ರಕವಚ', "ಸಿದ್ದ ಸೈನಿಕ', "ಸ್ಮರಣೆ ಸಲಾಮು', ತ್ಸ ನೀಡು' ಮೊದಲಾದ 
ಕವಿತೆಗಳಲ್ಲಿ ಪ್ರಖರವಾಗಿ ಕಾಣಿ: ಕೊಂಡಿದೆ. ಹಿಂಸೆ ನೋವು ಇವೆಲ್ಲ ವನ್ನು ನಾವು ಯುದ್ಧದ 


೧೪ ಮೇ ೨೦೦೩ « ಸಂಕಲನ-೯ $ ೪೦ 


ನೆಪದಲ್ಲಿ ಸೃಷ್ಟಿಸಿಕೊಂಡು ಬದುಕನ್ನು ನರಕವನ್ನಾಗಿಸಿದ್ದೇವೆ. “ಯುದ್ಧ ಯುದ್ಧ ಧಿಕ್ಕಾರ ನತ್ತರ / 
ನೆಕ್ಕುವ wih ಗುಹಾವಾಸದ ಸೌಧಕ್ಕ'' ಎಂದು "ಕೈ ನೀಡು' ಕವಿತೆಯಲ್ಲಿ ಶಾಂತಾರಾಮ 
ಕಿರುಚುತ್ತಾನೆ. ಇದು ಕವಿಯ ರೋಷವೂ ಹೌದು; ಆದು ಜನಸಮುದಾಯದ "ಪ್ರತಿಭಟನೆಯೂ 
ಆಗಿದೆ. ಇತಿಹಾಸದ ಕುರಿತು ಕವಿ 
ಓದಿ ಓದಿ ಮರುಳಾದ ಕೂಚಂಭಟ್ಟಿ. ಇತಿಹಾಸಪುಟ 
ಪಾನಿಪತ್‌ ವಾಟರ್ಲೂ ಬರ್ಲಿನ್ನುಗಳ ಧ್ವನಿವರ್ಧಕ 
ಫಲಶ್ರುತಿ. ಕುರುಡು ಅಹಮ್ಮಿಕೆಗೆ ಬರಡು ಸಾಂತ್ವನ 
ಕಸಿದು ತಿನ್ನುವ ಕಸರತ್ತಿಗೆ ಕಂಠ ತುಂಬ ತೇಗು 
ಗೋಪುರ ಸೌಧ ಉರುಳುರುಳಿ ಬಿದ್ದಂತೆ 
ಗೋರಿಗೋಗರೆತ ಶಿಲ್ಪಹುಡಿ ಮೇಲಿಂದ 
ಸೂಸಿ ಬಂದಂತೆ, ಎಲ್ಲವೂ ವಿಪರೀತ. 
ವಿಶ್ವ ಕರ್ಮ ತತ್ಕಾಲಭೂಗತ ಶಿಕ 3 
ಧ್ವಂಸ ಹಿಂಸೆಯಲ್ಲಿ ಹಂಸ ಎಲ್ಲೋ ಮಾಯ. 
ಎಂಬಲ್ಲಿ ಯುದ್ಧದ ಬರ್ಬರ ಕೃತ್ಯವನ್ನು ಖಂಡಿಸಿದ್ದಾರೆ. ನಾಗರಿಕನಾದ ಮನುಷ್ಯ ಮತ್ತೆ 
ಪಶುವಾಗುತ್ತಿದ್ದಾಸೆ ಬದು ಸಹ್ಯವಾಗುತ್ತಿಲ್ಲ ಎಂಬ ತೀವ್ರ ನಿರಾಸೆ "ಕೈ ನೀಡು' ಕವಿತೆಯಲ್ಲಿದೆ. 
ಕವಿಯ ಲಕ್ಬ್ಯ ಕಟ್ಟುವ ಕೆಲಸದ "ಕಡೆಗೆ : 
ಕಟ್ಟಬೇಕು 'ಮರಳಿ, ಸೌಧ ಗಿರಣಿ ಬೀಡು ಬಿಡಾರ. 
ಉಧ್ವಸ್ತಮನದಲ್ಲಿ ಶ್ರದ್ದೆಜೀವಿತ ತತ್ವ 
ಕಟ್ಟ ‘pie ಎಷ್ಟು ಸಲವಾದರೂ. 
ಇಲ್ಲೆಲ್ಲ ಕವಿಯ ದೃಷ್ಟಿ ಕೋನ ಮಾನವೀಯವಾದುದು. ಜನಪರವಾದುದು. ಅವರು ಜೀವನ 
ಜೊತೆಗೆ. ಇರಿಸಿಕೊಂಡ ಸುಬಂಧವೂ ಘನಿಷ್ಠವಾದುದು. ಅರವಿಂದ ನಾಡಕರ್ಣಿ ಅವರ ಸೃಜನಶೀಲತೆ 
ವೈವಿಧ್ಯಮಯವಾದುದು, ಶಕ್ತಿಯುತವಾದುದು. ಅಷ್ಟೇ ಜೀವಂತವಾದುದು. ಒಂದೋ ಎರಡೋ 
ಒದಿಗೆ ಅವರ ಕವಿತೆಗಳು ಪೂರ್ತಿ ಅರ್ಥ ಬಿಟ್ಟುಕೊಡಲಾರವು. ಮತ್ತೆಮತ್ತೆ ಓದಿ, ಮೆಲಕು 
ಹಾಕಬೆಕೆನಿಸುವ ಕವಿತೆಗಳು ಇಲ್ಲಿವೆ. ಒಳ್ಳೆಯ ಕವಿತೆ ಮಾಡಬೇಕಾದ ಕಾರ್ಯ ಇದೇ ಆಗಿದೆ. 
"ಹಳದಿ ಎಲೆಗಳ ಹಾದಿ' ನಾಡಕರ್ಣಿ ಅವರ ಈ ಹಿಂದಿನ ಕವನ ಸಂಕಲನ. ಅನಂತರ 
ಜನಿಸಿದ್ದು "ಎರಡು ಧ್ರುವ'. ಈ ಎರಡೂ ಸಂಕಲನಗಳಲ್ಲಿ ಕವಿಯನ್ನು ಮತ್ತೆ ಮತ್ತೆ ಕಾಡಿರುವುದು 
ಬದುಕಿನ ಚರಮಸ್ಥಿ ತಿಯಾದ ಸಾವಿನ ವಿಷಯ. ಒಂದು ರೀತಿಯಲ್ಲಿ ಕವಿ ನಿರಾಶಾವಾದವನ್ನು 
ತೇಲಿಬಿಟ್ಟಂತೆ ಕಾಣಿಸುತ್ತದೆಯಾದರೂ ಅವರು ಎಲ್ಲಿಯೂ ಜೀವನೊತ್ಸಾಹಕ್ಕೆ ಬೆನ್ನುಹಾಕಿಲ್ಲ. 
ಬದುಕಿನ ಮುಸ್ಸಂಜೆಯ ಸ್ಮಾರಕಾನುಭವಗಳನ್ನು ಕಾವ್ಯಶಿಲ್ಪದಲ್ಲಿ ಕವಿ ಸೆರೆಹಿಡಿದಿರುವ ಪರಿ 
ಅನನ್ಯ. ಮಾಗಿದ ಜೀವನದೃಷ್ಟಿ, ಗಾಢವಾಗಿ ತಟ್ಟುವ ಪ್ರತಿಮೆಗಳಿಂದ ಇಲ್ಲಿನ ಕವಿತೆಗಳು 
ನಮಗೆ ಆಪ್ತವಾಗುತ್ತವೆ. 
ಬದುಕಲು ಬಿಡೋ ಗೆಳೆಯಾ... 
ಅವನಿವನು ಅರಳುವಾಗ / ಹೊಸಕದಿರು ಪಕಳೆ ಪಕಳೆ. 
ಹತ್ತಿರ ಹತ್ತಿರವಾಗಲಿ ಸುತ್ತಲ ಜನ 
ಕೊಡುಕೊಳ್ಳು ವ್ಯವಹಾರ / ತೆರೆದೆಲ್ಲ ಮನದ ಕವಾಟ 
ಬದುಕು ಬದುಕಲು ಬಿಡೋ, ಗೆಳೆಯಾ. 
ಒಬ್ಬೊಬ್ಬರಾಗಿ ಹೋಗಿ ಹಿಂದಿನ ತಲೆಮಾರು / ಖಾಲಿ ಖಾಲಿಯಾದಾಗ 
ಏಕೋ ಎದೆ ನಡುಗಲಿಲ್ಲ / ಕಪ್ಪು ಕೂದಲ ಸುರಕ್ಷಿತ. 


೪೨ 9 ಸ೦ಕಲನ “೯ $ ೧೪ ಮೇ ೨೦೦೩ 


ಈಗ ನನ್ನದೇ ತಲೆಮಾರಿನ ಪಾಳಿ 
ಒಬ್ಬೊಬ್ಬರದು. ದೂರದವ ಹೋದಾಗ 
ರಕ್ತದೊತ್ತಡ ಜೋರು, ಹತ್ತಿರದವ ಹೋದನೋ 
ಎದೆ ನಡುಕ. ಹೇಗಾಯಿತು ಯಾವ ನಿಮಿತ್ತ 
ಚಿಕಿತ್ಸೆ, ವೈದ್ಯ, ಏರೇರುವ ಕುತೂಹಲ. 
ರೆಪ್ಪೆ ಮುಚ್ಚದು ರಾತ್ರಿ ದಿನವೆಲ್ಲ ತೂಕಡಿಕೆ. 
ಮುದ್ದೆ ಮನಸ್ಸು ಬೆವರೊದ್ದೆ ಮೈ. 
ತಿರುತಿರುಗಿ ನನಗೆತೆ ಹೇಳುವಿರಿ 
ಹೋದವ ನನಗಿಂತ ಕಿರಿಯವನೆಂದು ? 
ನನ್ನದಿನ್ನೂ ನರತಂತು ಗಟ್ಟಿ / ಬಿಸಾಕಿರಿ ಹೊರಗೆ ಊರುಗೋಲು 
ಚಕ್ರ ಖುರ್ಚಿ ಕಿರಿಕಿರಿ. ಪಣವಿಟ್ಟರೆ / ಚಿಟ್ಟೆಯನಟ್ಟುವೆ, ಭಾರ ಹೊರುವೆ 
ಕಾರ್ಯನಿರತನಾ. ಕವಿತಾ ಗೀಚಲು. / ಬೇಕು ಕ್ಷಣ, ಸಿದ್ದ ಮನದ ಅನುಕೂಲ 
ಹವಾಮಾನ 
ಎನ್ನುವ ನಾಡಕರ್ಣ ಅವರು ತಮ್ಮದೇ ಆದ ಪರಿಪಕ್ವಗೊಂಡ ಜೀವನದರ್ಶನ 
ನಿರ್ಮಾಣಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಕನ್ನಡದ ಭಾಗ್ಯ. ಅವರ ಕಾವ್ಯದಲ್ಲಿ ಎದ್ದು 
ಕಾಣುವ ಅನ್ವೇಷಣೆ, ಹೊರಗಿನ ವಸ್ತು ಪ್ರಪಂಚಕ್ಕೂ ಒಳಗಿನ ಅನುಭವ ಪ್ರಪಂಚಕ್ಕೂ 
ಸಂಬಂಧಿಸಿದುದು. ಅಂತರಂಗ - ಬಹಿರಂಗವನ್ನು ಬೆಸೆಯುವುದರಲ್ಲಿ ನಾಡಕರ್ಣಿ ಅವರು ಎತ್ತಿದ 
, ಕೈ. ಪುರಾಣೇತಿಹಾಸವೂ ಅವರ ಕೈಯಲ್ಲಿ ಹೊಸತಾಗಿ ಸಮಕಾಲೀನವಾಗುತ್ತದೆ. ಎಂಬುದಕ್ಕೆ 
ಈ ಸಂಕಲನದ ಸಂವಾದ ರೂಪದ "ಮಾಧವಾಲಾಪ', “ರಾಧಾ ಪ್ರತಾಪ' ಎಂಬ ಮೂರು 
ಜೋಡಿ ಕವಿತೆಗಳೇ ಸಾಕ್ಷಿ. ನಮ್ಮ ಸುತ್ತಲಿನ ಬದುಕನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿ ಅಂತರಂಗದ 
ಸತ್ಯವನ್ನು ಹೊರಹಾಕಿದ ನಾಡಕರ್ಣಿ: ಅವರ ಕವಿ ಪ್ರತಿಭೆಗೆ ಈ ಸಂಕಲನವೂ ಸಾಕ್ಟಿ. 
pS ಕ 
ಡಾ. ಜಿ. ಎನ್‌. ಉಪಾಧ್ಯ ಕನ್ನಡ ವಿಭಾಗ, ಮುಂಬಯಿ ವಿಶ್ವವಿದ್ಯಾಲಯ, ವಿದ್ಯಾನಗರಿ, 
ಮುಂಬಯಿ - ೪೦೦ ೦೯೮ 


ಸೂತಕದ ಮನೆಯಲ್ಲಿ | ಕದನ - ೧೭ 


ಬಸೂ 


ಸೂತಕದ ಮನೆಯಲ್ಲಿ 
ಕನಸು ಕುಡಿಯೊಡೆದ ಕಣ್ಣು ಗಳಂಚಲ್ಲಿ 
ದುಃಖದ ಮಡುವಿತ್ತು. 
ಅಂಗಳದಲ್ಲಿ ಅಕಾಲಿಕವಾಗಿ ಮಡಚಿ ಬಿದ್ದ 
ಒಂದು ಚಂದನೆಯ ಕನಸಿನ ಆಕಾಶಬುಟ್ಟಿಯ 
ಮುರಿದುಹೋದ ಚಿತ್ರವಿತ್ತು. 
ಯಾವ ಕಲ್ಲೊ ಯಾರ ಕೈಯೋ 
ಕಾಲನ ಕಿರುಪೆಟ್ಟಿಗೆ ತುಟಿಯಲ್ಲಿ ಅರಳಿ ನಿಂತ 
ನಗು ಅಲ್ಲೇ ನೀಲಿಗಟ್ಟಿತ್ತು. | 
೧೪ಮೇ೨ಂಂ೩ 6 ಸ೦ಕಲನ -೯ ಆ 9೩ 


ಸೂತಕದ ಮನೆಯಲ್ಲಿ ಅವಳಾಡಿದ ಪಿಸುಮಾತು ಕನಸುಗಳ ಚಿತ್ತಾ ರ 
ಅವಳು ಕಣ್ಣ ರಳಿಸಿ ನಕ್ಕಿದ್ದು ಬಿಕ್ಕಿದ್ದು ಎಲ್ಲ 
ಜೀವಂತವಿದ _ವರೆದೆಯಲ್ಲಿ ನೆನಪಿತು 


ಸ 


ಆದರೆ ಅವಳಿರಲಿಲ್ಲ. ಶೆ 


ತೂತದ ಮನೆಯಲ್ಲಿ 
/. ಮೌನವೇ ಮಾತಾದವನೆದೆಯಲ್ಲಿ 
/._/"" ನಿಮ್ಮ ಕವಿತೆ ಕೇಳುವ ಭಾಗ್ಯ 
(..' ಬರುವುದೇ ?' ಎಂದವಳ ಭಾಗ್ಯ 
ಬರದೇ ಹೋದ ಹಿಡಿ ವಿಷಾದವಿತ್ತು. 
ಏನಿತ್ತು ? ಏನಿರಲಿಲ್ಲ ಸೂತಕದ ಮನೆಯಲ್ಲಿ ? 
ನ ಕಟ್ಟುವವರಿದ್ದರು ಕೆಡುವವರಿದ್ದರು 
\ ಕರಗಿಸುವವರಿದ್ದರು ಕಲ್ಲಾಗಿಸುವವರಿದ್ದರು. 
' ದಾರಿ ಹುಡುಕುವವರಿದ್ದರು ಮುಳ್ಳು ಜಡಿಯುವವರಿದ್ದರು. 
ಈ ಕಟ್ಟುವ ಕೆಡುವುವ 
ಕರಗಿಸುವ ಕಲ್ಲಾಗಿಸುವ ಆಟದಲ್ಲಿ 
ಅವಳೆದೆಯ:ನೆ ನೋವಿಗೆ 
ಇವನ ಕಣ್ಣಂಚಲ್ಲಿ ಬದುಕು ಬಿಕ್ಕಳಿಸುವ ಸದ್ದಿತ್ತು. 
ಈ ಸಡ್ಡು ಗದ್ದಲಗಳ ನಡುವೆ 
ಸೂತಕದ ಮನೆಬಾಗಿಲು 
ಸದಾ ತೆರಕೊಂಡೆ ಇತ್ತು. 


9 ಇ 
ಬಸೂ, ೪೨, ಪ್ರಸಾದ ಲಾಜ್‌, ಗದಗ 

ನಾನೇನು ಮಾಡಲಿ ಹೇಳಿ ಸಣ್ಣ ಕತೆ 
ಮಾಲತಿ ನಾಡಿಗ್‌ 


ನಿಶ ಸುತ್ತಲೂ ತಿರುಗಿ ನೋಡಿದಳು. ಹತ್ತಿರದಲ್ಲಿ ಯಾರೂ ಕಾಣಿಸಲಿಲ್ಲ. ಗಡಿಯಾರ : 
ನೋಡಿದಳು, ಘಂಟೆ ೮ ದಾಟಿತ್ತು. ಈಗೇನು ಮಾಡುವುದು ? ಊರಿಂದ ಸ್ವಲ್ಪ ಹೊರಗೆ 
ಇರುವ ಜಾಗವಾದ್ದರಿಂದ ಜನರ ಓಡಾಟ ಕಮ್ಮಿ. ಇಲ್ಲದಿದ್ದರೆ ತನ್ನ ಗತಿ ಏನಾಗುತ್ತಿತ್ತು 
ಎಂದು ಹೆದರಿಕೆ. ಈಗಲಾದರೂ ತಾನೇನು ಮಾಡಬೇಕು, ಯಾರನ್ನ ಕಾಂಟಾಕ್ಟ್‌ ಮಾಡಬೆಕು ? 
ತನಗೆ ಇಂತಹ ಸ್ಥಿತಿ ಬರಬಾರದಿತ್ತು. ಯಾವತ್ತೂ ಯಾರನ್ನೂ ಹೆಚ್ಚಿಗೆ ಮಾತನಾಡಿಸದಿದ್ದವಳು 
ಇವನಿಗೆ ಯಾಕೆ ತಾನಿಷ್ಟು ಹತ್ತಿರವಾದೆ. ಅವನನ್ನು ನೋಡಿದರೆ ತನ್ನ ಹಾಗೆ ಅವನಿಗೂ 
ಪ್ರಾಬ್‌ಲಮ್ಸ್‌ ಇದೆ. ಎನ್ನಿಸಿದ್ದೇ ಈಗ ಕಷ್ಟಕ್ಕೆ ಬಂತು ಎಂದುಕೊಂಡಳು ನಿಶ. 
ಮದುವೆ ಆಗಿ ಒಂದು ೧೦ ವರ್ಷ ಚೆನ್ನಾಗಿಯೇ. ಇದ್ದಳು ನಿಶ. ಅಂತಹದೇನೂ 
ಹೆಚ್ಚಾದ ಮನಸ್ತಾಪಗಳು ಅವಳಿಗೂ ಅವಳ ಗಂಡನಿಗೂ ಇರಲಿಲ್ಲ. ಇಬ್ಬರು ಮಕ್ಕಳಾಗಿ 
ಅವರನ್ನು ಬೆಳೆಸುವುದರಲ್ಲಿ ಬೇರೆ ಏನೂ ವ್ಯತ್ಯಾಸ ಕಾಣಿಸಿರಲಿಲ್ಲ ನಿಶಾಳಿಗೆ. ಅವಳ ಗಂಡ 


೪ «೪ ಸಂಕಲನ “೯. 9 ೧೪ ಮೇ ೨೦೦೩ 


ಗು 


ಶ್ರೀಧರನಿಗೆ ದುಡ್ಡಿ ನ. ಪರದಾಟ ಇರಲಿಲ್ಲ. ಎಲ್‌ಐಸಿ 'ಯ 
ಸಾಕಾಗುವಷ್ಟು ಹು ಬರುತ್ತಿತ್ತು. ಮಗಳು ಕವಿತ ೬ ನೇ 
೪ನೇ ಕ್ಲಾ ನಲ್ಲಿ ಓದುತ್ತಿ ದ್ದ. 

ಶ್ರೀಧರ ಬೆಳಿಗ್ಗೆ ೯ "ಘಂಟೆಗೆ ಮನೆ ಬಿಟ್ಟರೆ ಆಫೀಸು ಮುಗಿಸಿಕೊಂಡು ಅದಾದ ಮೇಲೆ 
ಪ್ರೈವೇಟಾಗಿ ತನ್ನ ಕೆಲಸಗಳನ್ನು ಮುಗಿಸಿಕೊಂಡು ಸುಮಾರು ೮ ಅಥವಾ ೯ ಘಂಟೆ ರಾತ್ರಿಗೆ . 
ಮನೆಗೆ ಬರುತ್ತಿದ್ದ. ಬಂದ ತಕ್ಷಣ ಊಟ ಮಾಡಿ ಮಕ್ಕಳ ಹತ್ತಿರ ಒಂದೆರಡು ಮಾತನಾಡಿ 
ಬೇಗ ಮಲಗುತ್ತಿದ್ದ. ನಿಶಾಗೆ ಯಾವಾಗಲಾದರೂ ಸಿಟ್ಟು ಬಂದು ಇಷ್ಟು ಲೇಟಾಗಿ ಬರುತ್ತೀರಲ್ಲ, 
ಮನೆ ಕಡೆ ಯೋಚನೆ ಬೇಡವಾ ? ಒಂದು ಫೋನಾದರೂ ಮನೆಗೆ ಮಾಡಬಹುದಿತ್ತು ಎಂದು 
ಗಲಾಟೆ ಮಾಡಿದರೆ ನಿಮಗೋಸ್ಕರವೇ ದುಡಿಯಲು ಹೋಗಿದ್ದು ಎಂದು ಹೇಳಿ ಅವಳ 
ಉತ್ತರಕ್ಕೂ ಕಾಯದೆ ರೂಮಿಗೆ ಹೋಗಿ ಮಲಗಿ ಗೊರಕೆ ಹೊಡೆಯುತ್ತಿದ್ದ. 

ಮದುವೆ ಆದ ಸ್ವಲ್ಪ ವರುಷ ಮನೆಗೆ ಬೇಗ ಬಂದು ಇವಳ ಜೊತೆ ಹರಟೆ ಹೊಡೆದು 
ಹೊರಗೆ ಹೋಗಿ ಸುತ್ತಾಡಿ ಹೋಟಲಿನಲ್ಲಿ ಊಟ ಮಾಡಿಕೊಂಡು ಬರುತ್ತಿದ್ದ ದಿನಗಳೆಲ್ಲಾ 
ಮರೆತು ಹೋದಹಾಗಿತ್ತು ನಿಶಾಳಿಗೆ. ಮಕ್ಕಳು ದೊಡ್ಡವರಾಗುತ್ತಾ ಬಂದ ಹಾಗೆ ಅವರ 
ಕೆಲಸಗಳೂ ಇವಳಿಗೆ ಕಡಿಮೆಯಾಯ್ತು. ಬೆಳಗ್ಗಿನಿಂದ ಮನೆಯಲ್ಲಿ ಕುಳಿತು ಬೇಜಾರಾಗಿ ಮನಸ್ಸು 
ಎಲ್ಲೆಲ್ಲೋ ಓಡಲು ಶುರುವಾಯ್ತು. ನಿಶಾಳ ಕೆಲವು ಸ್ನೇಹಿತರು ಬೇರೆ ಊರುಗಳಲ್ಲಿ ಇದ್ದರು. 
ಇದೇ ಊರಿನಲ್ಲಿದ್ದವರು ಕೆಲಸ ಮಾಡುತ್ತಿದ್ದರು. ಇವಳೊಬ್ಬಳೆ ಏನೂ ಇಲ್ಲದೆ ಕೂತಿದ್ದವಳು. 

ಈಚೆಗೆ ಶ್ರೀಧರ ಮನೆಗೆ ತುಂಬ ಲೇಟಾಗಿ ಬರುತ್ತಿದ್ದ. ಯಾಕೆ ಎಂದು ಕೇಳಿದರೆ ಅವನಿಂದ 
ಸರಿಯಾದ ಉತ್ತರ ಬರುತ್ತಿರಲಿಲ್ಲ. ಸ್ವಲ್ಪ ಜೋರಾಗಿ ದಬಾಯಿಸಿದರೆ ಬಾಯಿಗೆ ಬಂದಹಾಗೆ 
ಕೆಟ್ಟ ಮಾತಾಡಿ, ನೀನು ಬೇಕಾದರೆ ತಿರುಗಲಿಕ್ಕೆ ಹೋಗು, ನಿನ್ನ ಯಾರು ಬೇಡ ಎಂದು ತಡೆದಿದ್ದಾರೆ 
ಎಂದು ಹೆಳುತ್ತಿದ್ದ. ನಿಶಾಳಿಗೆ ಮಕ್ಕಳು ಓದುತ್ತಾ ಕುಳಿತಿದ್ದಾಗ ಅವರೆದುರಿಗೆ ಜಗಳ ಮಾಡಲು 
ಇಷ್ಟವಾಗುತ್ತಿರಲಿಲ್ಲ. ಹೀಗಾಗಿ ಹೆಚ್ಚಾಗಿ ಅವನನ್ನು ಮಾತನಾಡಿಸುವುದನ್ನೇ ಬಿಟ್ಟಳು. ಆದರೆ 
ಅವನ ಈ. ವರ್ತನೆಯಿಂದ ಅವನ ಬಗ್ಗೆ ದ್ವೇಷ, ಅಸಹ್ಯ ಎಲ್ಲಾ ಶುರುವಾಯ್ತು. 

ಮನೆಗೆ ಸಾಮಾನು ತರುವುದರಿಂದ ಹಿಡಿದು ಬ್ಯಾಂಕಿನ ವ್ಯವಹಾರ ಸಹ ಇವಳೇ 
ಮಾಡುತ್ತಿದ್ದಳು. ಮನೆ ರಿನೋವೇಶನ್‌ ಮಾಡಿಸುವಾಗ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ಳಲು 
ಸಹ ಇವಳೇ ಓಡಾಡಿ ಸಾಲ ಪಡೆದುಕೊಂಡಳು. 'ಆ ಸಮಯದಲ್ಲಿ ಬ್ಯಾಂಕ್‌ ಮ್ಯಾನೇಜರ್‌ 
ಸದಾಶಿವನ ಪರಿಚಯವಾಯ್ತು. ಇವಳ ಮನೆಯ ರಸ್ತೆಯ ಕೊನೆಯಲ್ಲೇ ಅವನ ಮನೆಯೂ 
ಇದ್ದುದು ಈಗ ನಿಶಾಳಿಗೆ ಗೊತ್ತಾಯ್ತು. ಸದಾಶಿವನಿಗೆ ಸುಮಾರು ೪೫ ವರ್ಷವಿರಬಹುದು. 
ನೋಡಲಿಕ್ಕೆ ಅಷ್ಟು ವಯಸ್ಸಾಗಿದೆ ಎಂದು ಹೇಳುವ ಹಾಗಿರಲಿಲ್ಲ. ಬೆಳ್ಳಗೆ ಎತ್ತರಕ್ಕೆ. ಬೆಕ್ಕಿನ 
ಕಣ್ಣಿನ ವ್ಯಕ್ತಿ. ಮಗೂ ಮದುವೆ ಆಗಿ ೧೫ ವರುಷದ ಒಬ್ಬ ಹುಡುಗ ಹೈಸ್ಕೂಲಿನಲ್ಲಿ 
ಓದುತ್ತಿ ದಾನಂತೆ. ಹೆಂಡತಿಯ ಬಗ್ಗೆ ವಿಚಾರಿಸಿದಕ್ಕೆ ಅಷ್ಟು ಸರಿಯಾಗಿ ಉತ್ತ ರಿಸಲಿಲ್ಲ ವಂತೆ. 

ನಿಶ ಬ್ಯಾಂಕಿಗೆ ಹೋದ ತಕ್ಷ ಣ ಅವಳ ಕೆಲಸ ಆಗುತ್ತಿ ತ್ತು. ಏಕೆಂದರೆ ಸದಾಶಿವನ 
ಪರಿಚಂಯದವರೆದು. ಇವಳು ಬ್ಯಾಂಕಿಗೆ "ಹೋದಾಗಲೆಲ್ಲಾ ಇವಳನ್ನು ಕ್ಯಾಬಿನ್‌ನಲ್ಲಿ ಕೂರಿಸಿಕೊಂಡು 
ಕಾಫಿ ತರಿಸಿ ಹರಟೆ ಹೊಡೆದು "ಕಂಸುತ್ತಿದ್ದ ಸದಾಶಿವ. 

ನಿಶಾಳಿಗೆ ಅವನ ಜೊತೆ ಹರಟೆ ಹೊಡೆಯುವುದು ತುಂಬ ಇಷ್ಟ ಥೈ ವಾಗತೊಡಗಿತು. 
ಎರಡು ದಿನಕೊಮ್ಮೆ ಏನೆದರೂ ನೆಪ ಮಾಡಿಕೊಂಡು ಬ್ಯಾಂಕಿಗೆ: ಹೋಗಲು ಶುರು ಮಾಡಿದಳು. 


ps ಇವರ ಸಂಸಾರಕ್ಕೆ 
ಳು. ಮಗ ರಾಹುಲ್‌ 


೧ 


೧೪ ಮೇ ೨೦೦೩. 9: ಸಂಕಲನ-೯ $ ೩೪೫ 


ಒಂದೆರಡು ಸಲ ಅವನನ್ನು ತನ್ನ ಮನೆಗೆ ಕರೆದಳು. ಗಂಡನಿಗೂ ಪರಿಚಯ ಮಾಡಿಕೊಳ್ಚದ್ದಳು. 
ಇವಳಿಗೇ ತಿಳಿಯದಂತೆ ಅವನ ಸಾಮೀಪ್ಯ ತುಂಬ ಖುಸಿ ಕೊಡುತ್ತಿತ್ತು. ಅವನ ಜೊತೆ ಹರಟ 
ಹೊಡೆಯುವಾಗ ಇವಳಿಗೆ ಟೈಮು ಹೋಗುತ್ತಿದ್ದುದೇ ತಿಳಿಯುತ್ತಿರಲಿಲ್ಲ. ಈಚೆಗೆ ಶ್ರೀಧರನ 
ಜೊತೆ ಜಗಳವಾಡುವುದು ಕಡಿಮೆಯಾಯ್ತು. 
ಒಂದು ದಿನ ನಿಶ ತನ್ನಿಬ್ಬರು ಮಕ್ಕಳನ್ನು ಕರೆದುಕೊಂಡು ಸಿನಿಮಾಕ್ಕೆ ಹೋಗಿದ್ದಳು. 
*ನಿಮಾ ಬಂದ ಮೊದಲನೆ 'ವಾರವಾದ್ದ ದ ತುಂಬ ಜನ ಇದ್ದರು. ಉದ್ದ ಕೆ ಕ್ಕೂ 
ನಿಂತಿದ್ದರು. ಆಗಲೇ ಟಿಕೆಟ್ಸ್‌ ಸೋಲ್ಡ್‌ ಔಟ್‌ ಎಂದು ಬೋರ್ಡು ಹಾಕಿದ್ದರು. 'ದಾಪಸ್ಸು 
ಮನೆಗೆ “ಹೋಗೋಣವಂದರೆ ಮಕ್ಕಳಿಗೂ ಇಷ್ಟ ಎಲ್ಲ. ಇನ್ನೇನು ವಾಪಸ್‌ ಹೋಗಬಿಣೆನ್ನು ವಷ್ಟರಲ್ಲಿ 
ಸದಾಶಿವ ತನ್ನ ಮಗನನ್ನು ಕರೆದುಕೊಂಡು ಬಂದ. ನಿಶಾಳನ್ನು ನೋಡಿದ ತಕ್ಷಣ ಟಿಕೆಟ್‌ 
ತೆಗೆದುಕೊಂಡಾಯಿತಾ" ಎಂದ. “ಇಲ್ಲ, ಟಿಕೆಟ್ಸ್‌ ಎಲ್ಲಾ 5016044, ನಾವು ಇನ್ನ ನು ಮನೆಗೆ 
ವಾಪಸ್ಸು ಹೋಗುವುದರಲ್ಲಿ ಇದ್ದಿವಿ, ನೀವು ಬಂದಿರಿ” ಎಂದಳು ನಿಶ. “ನೀವು ಇಲ್ಲೇ ಇರಿ, 
ನಾನು ಈಗಲೇ ಇನ್ನು ಹತ್ತು ನಿಮಿಷದಲ್ಲಿ ಬರುತ್ತೇನೆ” ಎಂದು ಮಗನನ್ನೂ ಅಲ್ಲಿ ಬಿಟ್ಟು 
ಹೋದವನು ಬೇಗನೆ ವಾಪಸ್ಸು ಬಂದ. ಬ್ಲಾಕ್‌ನಲ್ಲಿ ಟಿಕೆಟ್‌ ಕೊಂಡು ತಂದಿದ್ದ. ಮಕ್ಕಳಿಗಂತೂ 
ಟಿಕೆಟ್‌ ಸಿಕ್ಕಿದ್ದು ತುಂಬ ಖುಷಿಯಾಯ್ತು. ಒಂದು ರೀತಿ ನಿಶಾಳಿಗೂ ಆಯ್ತು. ಅಕ್ಕ ಪಕ್ಕದಲ್ಲಿ 
ಕುಳಿತ ನಿಶ, ಸದಾಶಿವ ಸಿನಿಮಾ ಎಷ್ಟು ಎಂಜಾಯ್‌ ಮಾಡಿದರೋ ಗೊತ್ತಿಲ್ಲ. ಮಕ್ಕಳಂತೂ 
ಮಾಡಿದರು. ಇವರಿಬ್ಬರ ಸ್ನೇಹ ಇನ್ನಷ್ಟು ಗಾಢವಾಯಿತು. 
9696 9 
ನಿಶ ಇವತ್ತೆ ಜಯನಗರ ೩ ನೇ ಬ್ಲಾಕಿನಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಳು. ಸದಾಶಿವನ ಕಾರು 
ಅಲ್ಲಿಗೆ ಬಂತು. ಇವಳನ್ನು ನೋಡಿದ ತಕ್ಷಣ ಕಾರು ನಿಲ್ಲಿಸಿ “ಬನ್ನಿ ಡ್ರಾಪ್‌ ಮಾಡುತ್ತೇನೆ” ಎಂದ. 
ಇವಳು ಅನುಮಾನಿಸುವಷ್ಟರಲ್ಲಿ “ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ, ಬೇಗ ಬನ್ನಿ ನಿಶ” ಎಂದ. 
ಇವಳು ಕಾರಿನಲ್ಲಿ ಕುಳಿತ ತಕ್ಷಣ ಕಾರು ಹೊರಟಿತು. “ನಶಾ ಇನ್ನೂ ತುಂಬ ಟೈಮಿದೆ 
ಮನೆಗೆ ಹೋಗಲು, ಮನೆಯಲ್ಲಿ ಇನ್ನೂ ಯಾರೂ ಇರುವುದಿಲ್ಲ. Sr ಎಲ್ಲಾದರೂ ಸ 
ಡೈವ್‌ ಹೋಗಿ ಆಮೇಲೆ ನಿಮ್ಮ ನ್ನು ಮನೆಗೆ ಡ್ರಾಪ್‌ ಮಾಡುತ್ತೇನೆ” ಎಂದ ಸದಾಶಿವ. 
“ನೀವು ಎಲ್ಲಿಗೆ ಕರೆದುಕೊಂಡು ಹೋದರೂ ನಾನು ಬರುತ್ತೇನೆ. ನನಗೂ ತುಂಬ 
ಬೇಜಾರಾಗಿದೆ. ಆದರೆ ಎಲ್ಲದಕ್ಕಿಂತ ಮುಂಚೆ ನನಗೆ ದಾರಿಯಲ್ಲಿ ಕಾಫಿ ಬೇಕು, ಅದು 
ಕುಡಿದಾದ ಮೇಲೆ ಎಲ್ಲಾದರೂ ಹೋಗೋಣ”ವೆಂದಳು ನಿಶ. ದಾರಿಯಲ್ಲಿ ಒಂದು ಕ್ಯಾಂಟೀನಿನ 
ಹತ್ತಿರ ಕಾರು ನಿಲ್ಲಿಸಿ ಅಲ್ಲಿಗೇ ಕಾಫಿ ತರಿಸಿ ಕುಡಿದು “ಎಲ್ಲಿಗೆ ಹೋಗೋಣ ?'' ಎಂದು 
ಕೇಳಿದ ಸದಾಶಿವ. 
“ವಸಂತಪುರದಲ್ಲಿ ವೆಂಕಟೇಶ್ವರನ ದೇವಸ್ಥಾ ನವಿದೆಯಂತೆ. ನನ್ನ ಸ್ನೇಹಿತೆ ತುಂಬ 
ದಿನದಿಂದ ಅದರ ಬಗ್ಗೆ ಹೇಳುತ್ತಿದ್ದ ಳು. ಇವತ್ತೆ ಯಾಕೆ ಹೋಗಿಬರಬಾರದು'' ಎಂದಳು ನಿಶ. 
“ನೀವು ಕೇಳುವುದು ಹೆಚ್ಚೊ € ಅಥವಾ ನಾನು ಕರೆದುಕೊಂಡು ಹೋಗುವುದು 
ಹೆಚ್ಚೋ, ಸರಿ, ಅಲ್ಲಿಗೆ ಹೋಗೋಣವಂದ” ಸದಾಶಿವ. 
“ನನಗೆ ದೇವಸ್ಥಾನ ನೋಡುವುದಕ್ಕಿಂತಲೂ ಮುಖ್ಯ ಈ ಗಜಿಬಿಜಿಯಿಂದ ಪಾರಾಗಿ ಯಾರ 
ಗಲಾಟೆಯೂ ಇಲ್ಲದ ತುಂಬ ಮೌನವಾಗಿರುವ ಜಾಗಕ್ಕೆ ಹೋಗಬೇಕೆಂದು ಇದೆ” ಎಂದಳು ನಿಶ. 
ಸದಾಶಿವ ಕಾರನ್ನು ತುಂಬ ರಭಸದಿಂದ ಬಡಿಸಿದ. ದೇವಸ್ಥಾನ ಬೇಗ ತಲುಪಿದರು. 
ದೇವರನ್ನು ನೋಡಿ ಆದಮೇಲೆ ಅಲ್ಲಿಂದ ಮುಂದೆ ಅದೇ ದಾರಿಯಲ್ಲಿ. ಸ್ವಲ್ಪ ದೂರ ಹೋದ 


೪೬ «೪ ಸಂಕಲನ “೯. ಆ ೧೪ ಮೇ ೨೦೦೩ 


ಮೇಲೆ ದೊಡ್ಡ ದೊಡ್ಡ ಮರಗಳು ಇರುವ ಜಾಗ ಸಿಕ್ಕಿತು. ಅಲ್ಲಿ ಒಂದೆರಡು ಕಲ್ಲು ಬೆಂಚುಗಳೂ 
ಇದ ವು. ಅದರ ಮೇಲೆ ಇಬ್ಬ ರೂ ಕುಳಿತರು. 

ಸ್ವಲ್ಪ ಹೊತ್ತು ಇಬ್ಬರೂ ಮೌನವನ್ನು ಆನಂದಿಸಿದರು. "ಇವತ್ತು ತುಂಬ ಆಶ್ಚರ್ಯ 
ಮತ್ತು ಸಂತೋಷದ ದಿನ. ಇಷ್ಟು ದೂರ ಬರಲು ನೀವಾಗೇ ಒಪ್ಪಿದರಲ್ಲ, ಏನು ವಿಶೇಷ id 
ಎಂದ ಸದಾಶಿವ. 

“ನಿಮ್ಮನ್ನು ನೋಡಿದರೆ ನನಗೆ TE ನೀವು ತುಂಬ ಹತ್ತಿರದವರೆಂದು ಕಾಣುತ್ತೀರಿ. 
ನಾನು ಸಾಮಾನ್ಯವಾಗಿ ಯಾವ ಗಂಡಸರ ಜೊತೆಯಲ್ಲೂ ಇಷ್ಟು ಮಾತನಾಡಿಲ್ಲ. ಇಷ್ಟು 
: ದೂರ ಒಬ್ಬಳೇ ಬಂದಿಲ್ಲ.” ಎಂದಳು ನಿಶ. 

“ನಾವು ಇವತ್ತೆ ಬೆಳಿಗ್ಗೆ ನೇ ಇಲ್ಲಿಗೆ ಬಂದಿದ್ದ ರೆ ಚೆನ್ನಾಗಿತ್ತು. ಮೊದಲೇ ಪ್ಲಾನ್‌ 
ಮಾಡಿದ್ದರೆ ನಾನು ರಜ ಹಾಕಿ ಬಂದು ಬಿಡುತ್ತಿದ್ದೆ” ಎಂದ ಸದಾಶಿವ, "ನಾವು ಬಂದಿದ್ದು 
ತುಂಬ ಲೇಟಾಯಿತು” ಎಂದ. 

ಗಡಿಯಾರ ನೋಡಿದ ನಿಶ, “ಆಗಲೇ ೮ ಆಯಿತು. ಮಕ್ಕಳು ಅಮ್ಮಾ ಇನ್ನೂ ಮನೆಗೆ 
ಬಂದಿಲ್ಲ, ಎಲ್ಲಿ ಹೋದರು ಎಂದುಕೊಳ್ಳುತ್ತಿರುತ್ತಾರೆ'' ಎಂದಳು. 

“ಇನ್ನು ೧೦ ನಿಮಿಷ ಇದ್ದು ಹೊರಟುಬಿಡೋಣ” ಎಂದ ಸದಾಶಿವ. “ನಿಮ್ಮ ಹತ್ತಿರ 
ನಾನೊಂದು ವಿಷಯ ಮಾತನಾಡುವುದಿತ್ತು'' ಎಂದು ಅವನ ಮುಖ ನೋಡಿದಳು ನಿಶ. 

ಇಷ್ಟು ಹೇಳುವುದನ್ನೇ ಕಾಯುತ್ತಿದ್ದನೆಂದು ಕಾಣುತ್ತದೆ, ಸದಾಶಿವ ನಿಶಾಳ ಎರಡೂ 
ಕೈಗಳನ್ನು ಕೈಯಲ್ಲಿ ಹಿಡಿದು ಅವಳ ಮುಖ ನೋಡಿದ. ಅವನ ಕಿವಿಗಳೆರಡೂ ಕಾತುರದಿಂದ 
ಅವಳ ಮಾತಿಗಾಗಿ ಕಾಯುತ್ತಿವೆ ಎನ್ನಿಸಿತು 

“ಸದಾಶಿವ, ನನಗೀಗ ೩೫ ಫಟ್ಟ ಈಚೆಗೆ ಎರಡು ವರ್ಷದಿಂದ ನನ್ನ ಸಂಸಾರದಲ್ಲಿ 
ಒಡಕು ಹುಟ್ಟಿದೆ. ನಾನು ತುಂಬ ಒಂಟಿ ಅನ್ನಿಸಿದೆ. ನನಗೆ ನಿಮ್ಮನ್ನು ನೋಡಿದರೆ, ನಿಮ್ಮ 
ಮಾತು ಕೇಳಿದರೆ ಸಾಕು ಜೀವನದಲ್ಲಿ ಆಸಕ್ತಿ ಹುಟ್ಟುವ ಹಾಗೆ ಅನ್ನಿಸುತ್ತದೆ. ನನಗೆ ನಿಮ್ಮ 
ಸನಿಹ, ಸ್ನೇಹ, ಪ್ರೀತಿ. ಎಲ್ಲವೂ ಆವಶ್ಯಕ ಎನ್ನಿಸಿದೆ. ತುಂಬ ದಿನದಿಂದ ಅದೆಲ್ಲಾ ಸಿಗದೆ 
ಒದ್ದಾಡುತ್ತಿದ್ದೇನೆ. ನಿಮಗೆ ನನ್ನ ಬಗ್ಗೆ ಏನನ್ನಿಸಿದೆ ? ನಿಮಗೂ ನನ್ನ ಹಾಗೆ ಏನಾದರೂ 
ಅನ್ನಿಸಿದೆಯಾ ? ಖಂಡಿತಾ ನನಗೆ ನಿಜವಾದ ಉತ್ತರ ಹೇಳಿ” ಎಂದು ಹೇಳಿದ ನಿಶ ತುಂಬ 
ಸಂಕೋಚದಿಂದ ತಲೆ ತಗ್ಗಿ ಸಿದಳು. ಸದಾಶಿವನ ಕಣ್ಣುಗಳನ್ನು ಎದುರಿಸಲಿಕ್ಕೆ ಆಗಲಿಲ್ಲ. 

ನಿಶ ಮೌನದಿಂದ ಕುಳಿತಳು. ಐದು ನಿಮಿಷವಾದರೂ ಅವನಿಂದ ಸ ರ ಬರಲಿಲ್ಲ. 
ನಿಶಾಳಿಗೆ ಅವನ ಬಗ್ಗೆ ಅನುಮಾನ ಶುರುವಾಯ್ತು. ಇನ್ನೊಂದು ಕಡೆ: ನಾಚಿಕೆ, ಸಂಕೋಚವೂ 
ಆಯಿತು. ಹೆಣ್ಣಾದ ನಾನೇ ಬಾಯಿಬಿಟ್ಟು ಅವನನ್ನು ಕೇಳಿದೆನಲ್ಲ ಎಂದು ಅವಮಾನವೂ ಆಯ್ತು. 

ನಿಧಾನವಾಗಿ ಅವನ ಮುಖ ನೋಡಲು ತಲೆ ಎತ್ತಿದಳು. ಅವಳ ಕೈಗಳನ್ನು 
ಹಿಡಿದುಕೊಂಡಿದ್ದ ಸದಾಶಿವ ಅವಳ ಭುಜದ ಮೇಲೆ ಒರಿಗಿದ್ದ. ಅವನ ಮುಖವನ್ನು ತನ್ನ 
ಕಡೆಗೆ ತಿರುಗಿಸಲು ಹೊರಟಾಗ ಅವನ ಕೈ ಮೈ ಎಲ್ಲಾ ತಣ್ಣ ಗಾಗಿತ್ತು. ಅವನ ಮುಖವನ್ನು 
ಕೈಯಲ್ಲಿ ಹಿಡಿದು ನೋಡಿದಾಗ ಅವನ ತೆರದ ಕಣ್ಣು ಹಾಗೆಯೇ ತೆರೆದಿತ್ತು. ಅವನು ಉತ್ತರ 
ಹೇಳುವ ಸಿ ಸತಿಯಲ್ಲಿ ರಲಿಲ್ಲ. ನಿಶಾಗೆ ಗಾಬರಿಯಾಯಿತು. ' “ಸದಾಶಿವ... ಸದಾಶಿವ'' ಅಂದಳು. 
ಅವನು ಎಷ್ಟು ನೋವು ಅನುಭವಿಸಿದನೋ ಅವಳಿಗೆ ಗೊತ್ತಾಗದ ಸ್ಥಿತಿಯಲ್ಲಿದ್ದಳು. ಸದಾಶಿವನಿಗೆ 
massive et 88೦ ಆಗಿರಬೇಕು. 


೧೪ ಮೇ ೨೦೦೩ 9 ಸಂಕಲನ 7-೯ * ೩೪೭ 


ತಾಳಿಗೆ ರನು ಮಾಡಲೂ ತೋಚಲಿಲ್ಲ. ಇಷ್ಟು ಹೊತ್ತು ಅವನ ಜೊತೆಯಲ್ಲಿದ್ದಾಗ ಖುಷಿ 
ಕೊಟ್ಟದ್ದು, ಅವನು ಸತ್ತು ಹೋದ ಎಂದ ತಕ್ಷಣ ಅವಳಿಗೆ ಒಂಟಿಯಾಗಿ ಅವನ ಜೊತೆ' ಇರಲಿಕ್ಕೆ 
ಹೆದರಿಕೆಯಾಯ್ತು. ನಿಧಾನವಾಗಿ ಕಷ್ಟ ಪಟ್ಟು "ಅವನನ್ನು ಕಲ್ಲು ಬೆಂಚಿನ ಮೇಲೆ ಆಲ ಕ, 

ಅಲ್ಲಿಂದ ಓಡಿ ಹೋಗಬೇಕು  ಆ್ಸೌಸಿತು ನಿಶಾಣಿಗೆ ಅವನನ್ನು ಹೀಗೇ ಬಿಟ್ಟು ಹೋದರೇನು 
ತಪ್ಪು ಅನ್ನಿ ಸಿತು. ನಮ್ಮಿಬ್ಬರನ್ನು ನೋಡಿದವರು ಯಾರಾದರೂ ಇದ್ದರೆ ನಾಳೆ. ನಾನೇ ಅವನನ್ನು 

ಇಲ್ಲಿಗೆ ಕರೆದುಕೊಂಡು ಬಂದು ಸಾಯಿಸಿದೆ ಎಂದು ಹೇಳಬಹುದು. ಈಗ ಈ ಸಮಾಚಾರ 

ಸದಾಶಿವನ ಮನೆಗೆ ತಿಳಿಸುವುದೋ ಅಥವಾ ನಮ್ಮನೆಗೆ ತಿಳಿಸುವುದೋ ಯಾವುದು ಸರಿ 
ಎಂದು ಯೋಚನೆ ಮಾಡಲು ಹೋಗಿ ತಲೆ ಬಿಸಿಯಾಯ್ತು. ಕೈ ಕಾಲೆಲ್ಲಾ ತಣ್ಣಗಾಯ್ತು. 
ಎದೆಯಲ್ಲಿ ಒಂದು ತರಹ. ಚಳಕು ಶುರುವಾಯ್ತ. 

ಅವನು ಸತ್ತು ಹೋದನಲ್ಲ ಎನ್ನುವ ಸಂಕಟಕ್ಕೆ ತ ತಾನು ಪಾರಾಗುವುದು ಹೇಗೆ 
ಎನ್ನುವ ಯೋಚನೆಯೇ ದೊಡ್ಡದಾಗಿ ಕಾಣಿಸಿ ತನ್ನ ಬಗ್ಗೆಯೇ ಅಸಹ್ಯ ಹುಟ್ಟಿತು. 

ಏನಾದರೂ ಸರಿ ಈ 'ತಾಕಲಾಟದಿಂದ ಪಾರಾಗಜೇಬೇಕೆಂದು ಗಟ್ಟಿ ಮನಸ್ಸು ಮಾಡಿ 
ಇಲ್ಲೇ ಎಲ್ಲಾದರೂ ಫೋನು ಮಾಡಿ ಶ್ರೀಧರನಿಗೆ ಇಲ್ಲಿಗೆ ತಕ್ಷಣ ಬಾ ಎಂದು ತಿಳಿಸುವುದು 
ಎಂದುಕೊಂಡಳು ನಿಶ. ಗಂಡನಿಗೆ ಈ ವಿಷಯ ತಿಳಿಸಿ ಬಿಟ್ಟ ರೆ ತನ್ನ ಜವಾಬ್ದಾರಿ ಮುಗಿಯುತ್ತದೆ 
ಅಂದುಕೊಂಡಳು. 

ಇದನ್ನು ನಿರ್ಧರಿಸಿದ ಮೇಲೆ ನಿಶಾಳ ಮನಸ್ಸಿಗೆ ಸ್ವಲ್ಪ ರಿಲೀಫ್‌ ಸಿಕ್ಕಿತು. ಫೋನಿನ ಹತ್ತಿರ 
ಹೋದ ಮೇಲೆ ಪುನಃ ಯೋಚನೆ ಶುರುವಾಯ್ತು. ಇದನ್ನು “ಕ ಶ್ರೀಧರ ನನ್ನ ಮೇಲೆ ಅನುಮಾನ 
ಪಡುತ್ತಾನೋ ಏನೋ ! ಅಷ್ಟು ದೂರ ಅವನ ಜೊತೆಯಲ್ಲಿ ಒಬ್ಬಳೇ ಯಾಕೆ ಹೋಗಿದ್ದಿ ಎಂದರೆ 
ಏನು ಹೆಳುವುದು. ನಿನಗೂ ಸದಾಶಿವಿಗೂ ಏನು ಸಂಬಂಧ ಏಂದರೆ ಏನು ಹೇಳುವುದು ಎಂದು 
ಯೋಚನೆಯಾಯಿತು. ಪೋಲೀಸಿನವರಿಗೆ ಫೊನು ಮಾಡಿ ತಿಳಿಸುವುದು ಒಳ್ಳೆಯದು ಅನ್ನಿಸಿತು ಪೋಲಿಸು 
ನಂಬರು ೧೦೦ ಗೆ ಫೊಳನು ಮಾಡಿ ಅವರು ಬರುವಷ್ಟರಲ್ಲಿ ಇವಳು ತನ್ನ ಜಾಗ ಖಾಲಿ ಮಾಡಿದಳು. 

$ 8 6 

ನಿಶಳ ಮನಸ್ಸು ಗೊಂದಲಮಯವಾಗಿತ್ತು. ಪೋಲೀಸರಿಗೆ ಫೋನು ಮಾಡಿ ಅವರು 
ಬರುವುದರೊಳಗೆ ಜಾಗವನ್ನೇನೋ ಖಾಲಿ ಮಾಡಿದಳು. ಆದರೆ ಅದರಿಂದ ಇನ್ನೂ ಏನೇನು 
ಎದುರಿಸಬೇಕೋ ಎಂದು ಹೆದರಿಕೆಯಾಯ್ತು. ಸದಾಶಿವನೊಬ್ಬನೇ ಇಲ್ಲಿಗೆ ಹೇಗೆ ಬಂದ, ಅವನ 
ಜೊತೆಯಲ್ಲಿ ಯಾರಿದ್ದರು ಎಂದು ಪ್ರಶ್ನೆ ಏಳಬಹುದು. ದೇವಸ್ಥಾ ನಕ್ಕೆ ಹೋಗಿ ವಿಚಾರಿಸಿದರೆ 
ಯಾರೋ ಒಬ್ಬ ಹೆಂಗಸು ಜೊತೆಯಲ್ಲಿ ಇದ್ದರು ಎಂದು ತನ್ನ ಚಹರೆಯನ್ನೆಲ್ಲ ಪೋಲೀಸಿನವರಿಗೆ 
ಹೇಳಿ, ಆ ವಿಷಯ ಪೇಪರಿನಲ್ಲಿ ಬಂದು ನಾಳೆ ತನ್ನ ಗಂಡ ನಾನೇ ಆ ಹೆಂಗಸು ಇರಬಹುದು 
ಎಂದು ಅನುಮಾನ ಪಟ್ಟರೇನು ಗತಿ! ಪೋಲೀಸಿನವರು ಯಾವಾಗ ತನ್ನ ಮನೆಗೆ ಹುಡುಕಿಕೊಂಡು 
ಬರುತ್ತಾರೋ ಎನ್ನುವ. ಯೋಚನೆಯಲ್ಲಿ ನಿದ್ದೆಯೇ ಬರಲಿಲ್ಲ. ಬಾಗಿಲ ಬೆಲ್ಲು ಆದರೆ ಸಾಕು 
ಪೋಲೀಸಿನವರೇ ಇರಬಹುದೆಂದು ಊಹಿ ಸಕ್ಕ ಶುರು ಮಾಡಿದಳು ನಿಶ. 

'ನಿಶ ನನಗೆ ಹೇಳಿದ ಅವಳ ಕತೆಯನ್ನು ನಿಮಗೆ ಹೇಳಿದ್ದೇನೆ. ಅವಳ ಸಮಸ್ಥೆಯನ್ನು 
ಹೇಗೆ ಪರಿಹರಿಸಬೇಕು ? ಯೋಚಿಸಿದಷ್ಟೂ ನನ್ನ ತಲೆ ಕೆಟ್ಟು ಹೋಗುತ್ತಿದೆ. ಆದರೆ ESS 
ಮಾಡದೆ ಇರಲಿಕ್ಕೂ ಸಾಧ್ಯವಿಲ್ಲ. ಈಗ ನಾನೇನು ಮಾಡಲಿ ಹೆಳಿ... 


® Y 


ಮಾಲತಿ ನಾಡಿಗ್‌, ೩೮, ಅಪೂರ್ವ, ೧ ನೇ ಮೇನ್‌, ೩ ನೇ ಹಂತ, ೬ ನೇ ಬಾ ಕ್‌, ಬನಶಂಕರಿ 
೩ ನೇ ಸ್ಟೇಜ್‌, ಬೆಂಗಳೂರು - ೫೬೦ ೦೮೫ ೪: ೦೮೦ - ೬೬೯ ೧೫೪೫ '.. 


೪೮: 9. ಸಂಕಲನ-೯ «ಆ ೧೪ ಮೇ ೨೦೦೩ 


ಕದತೆ - ೧೮ 


ಬದುಕಿಗೊಂದು ಟಿಪ್ಪಣಿ 


ಲಕ್ಷ್ಮೀನಾರಾಯಣ ಭಟ್‌ ಪಿ. 
ಒಂದು”: 
f ಅಯ್ಕಾ, ಜವರಾಯ! ಒಂದಿಷ್ಟು ತಡೆ 
ಎಂದೆಷ್ಟೇ ಬೇಡಿಕೊಂಡರೂ 
ಇದಿಷ್ಟೇ ಸಾಕು, ನಡೆ 
ಎಂದು ಹಿಂತಿರುಗಿ ನೋಡಲಿಕ್ಕೂ ಬಿಡದೆ 
ಇರಡಿಸಿಯೇ ಬಿಟ್ಟಿಯಲ್ಲ ಮಹರಾಯ | 
ಆಗಲಿ, ನೀನೇ ದೊಡ್ಡ ಣ್ಣ! 
ಸಾವಿನರಮನೆಯ ಸರದಾರ. 
ಎರಡು : 
ಈ ಮನುಷ್ಯ ಸುಮ್ಮನೇ ಮಲಗಿದ್ದಾನೋ ಹೇಗೆ ? 
ಅದೇ ನಗು, ಅರೆಬಿರಿದ ತುಟಿ 
ಉಬ್ಬಿದ ಕೆನ್ನೆ, ಅಗಲ ಹಣೆ 
ಹೊಟ್ಟೆಯೋ, ಸೆಟ್ಟರಂಗಡಿಯ ಉಪ್ಪಿನ ಮರಿಗೆ 
ಹೀಗೆ ಒಂದಿಷ್ಟೂ ಮಿಸುಕಾಡದೇ 
ಮಲಗಿದ್ದು ಹೇಗೆ ? 
ಜವರಾಯ ಮುಟ್ಟಿಬಿಟ್ಟ ಮೇಲೆ 
ಕಣ್ಣಾ ಮುಚ್ಚಿ. € ಕಾಡೇಗೂಡೇ 
ಜೀವದ ಹಕ್ಕಿ ಹಾರೇ ಹೋಯ್ತೆ ! 


ಮೂರು : ಹೆ 
ಎಷ್ಟೆಲ್ಲಾ ತೆವಲು, ಏನೇನೋ ಕನಸು, ಕನವ 
ಗರಿಬಿಚ್ಚಿ ಹಾರಿದಾಗಲೆಲ್ಲಾ ಭಾರೀ ಭಾರೀ ಮೃಗಮರೀಚಿಕೆ 
ಸ್ವಂತದ್ದೆಷ್ಟೋ, ಕಂಡವರದ್ದೆಷ್ಟೋ 
ಒಂದಿಷ್ಟೂ ಪಟ್ಟುಬಿಡದ ಕರಾಮತ್ತು 
ನಡೆದ ದಾರಿಯ ಗತ್ತು ಗಮ್ಮತ್ತು 
ನಡೆದವನಿಗೊಬ್ಬನಿಗೇ ಗೊತ್ತು ಗುಟ್ಟು 
ಬಯಲಾಗಬಹುದೇ ಎಂಬ ಅಂಜಿಕೆಯೂ ಖುಷಿ ಕೊಟ್ಟಿತ್ತು 
ಅವಡುಗಚ್ಚಿ ನೋವು ನುಂಗಿದಾಗಲೆಲ್ಲಾ 
ಹದಿನಾರರ ಕನಸು ಬದುಕಿನ ಸೂಕ್ತಕ್ಕೆ 
ರಾಶಿ ರಾಶಿ ಭಾಷ್ಯ ಬರೆದಂತಿತ್ತು 
ನೆಮ್ಮದಿ, ತಳಮಳ, ನಿದ್ರೆಯೋ, ಕನಸೋ 
ಗೊತ್ತಾಗದ ಅರೆಜಾಗೃತ ಸ್ಥಿತಿ 
ಗರುಡಪುರಾಣದ ಇದು ಎಷ್ಟನೇ ಆವೃತ್ತಿ ? 


ತ್‌ 


೧೪ ಮೇ ೨೦೦೩ 9 ಸಂಕಲನ 7-೯ $ ೪೯ 


J 


ಲ್ಕ 
"ಹಳೆದೊಗಲ ತೆಗೆದು ಒಗೆ 
ಇದು ಹೊಸ ಹುಟ್ಟು ಪಡೆವ ಬಗೆ'. - 
ಆಹಾ! ರಾಜಕಾರಣಿಗಳ ಭರವಸೆಯ ವರಸೆ 
"ನಂಬಿದರೆ ಬಾಳೆಲ್ಲ, ನಂಬದಿರೆ ಬಾಳಿಲ್ಲ' 
ನಡೆದಿದ್ದೇನೆ ಹೆಣಭಾರ ಹೊತ್ತು 
ಯಥಾಪ್ರಕಾರ ಮಾರ್ಗದಾಯಾಸಕ್ಕೆ 
ಬೇತಾಳ ಕಥಾಶ್ರವಣ 
ಉತ್ತ ರಿಸದಿದ್ದ ರೆ ಇಗೋ ನಿನ್ನ ಬಾಳು ಸಹಸ್ರಹೋಳು 
ಯಾವ ಸೆಟ್ಟ 'ರಂಗಡಿಯಿಂದ ತರಲಿ ಹೇಳು ಹೊಸ ಫೆವಿಕಾಲು? 


ಐದು : 
ಪ್ರತಿಮೆಗಳೋ, ರೂಪಕಗಳೋ, ಒಂದೂ ಸಿಗುತ್ತಿಲ್ಲ 
ಹೇಳಬೇಕೆನಿಸಿದ್ದನ್ನು ಹೇಳುವುದೆಂತು ? 
ನೇರನುಡಿಗಿಂತ ವಕ್ರೋಕ್ತಿ ಲೇಸು 
ಮಮ್ಮ ಟನ ಕಮ್ಮಟ ಠಂಕಿಸದೆ ಹೊಸ ಧಾತು 
ನಮ್ಮದೇ ಮುದ್ರೆಯೊತ್ತಿ ಬರುವ ವಿದೇಶಿ ಟಂಕಸಾಲೆಯ ಅಪ್ಪಟ ಸ್ವದೇಶಿ ಮಾಲು? 


ಮತ್ತದೇ ಕಥನವೇ? ಇದಾವ ಹೊಸ ಮುಖಾಮುಖಿ 
ಛದ್ಮವೇಷದ ಶೂರ್ಪನಖಿ ? 

ದಿನದಿನದ ರಾಮಾಯಣಕೆ ಪೀಠಿಕೆಯೇ, ಸಖಿ? 
ಕಾನನದ ಮೌನ ಗೂಢಗರ್ಭದೊಳಗಿಂದ 

ಜೀವಸಲೆ ಕುಡಿಯೊಡೆದೀತೆಂಬ ಬಯಕೆಯೇ ? 

ನೀಡದೆ ಪಡೆವುದೆಂತು? .. 


ಏಳು: 


8 


ಪ್ಲುಗಟ್ಟಿದ ಹಿಮದೊಡಲಲ್ಲಿ ಭುಗಿಲೆದ್ದ 

ತಿ, ಮಾದ್ರಿಯರ ಬಸಿರ ಬೆಂಕಿ 

ಅದೆಷ್ಟು ಪ್ರಖರ | 

ನವಾಹನೆಯೇ ನ ) 
ವ್ಯಾಸ ತುಟಿ ಬಿಚ್ಚ ದೆ ನಡೆದೇ ಬಿ 

ಇದು ತನ್ನದಲ್ಲೆಂಬ ದಿವ್ಯ ಸ ಪ್ತ ಭಾವದಲಿ 
ಇನ್ನು ಯಾರಲ್ಲಿ ಹೇಳಿಕೊಳ್ಳ ಲಿ? 

ಕರೆದರೆ ಮತ್ತೊ ಮ್ಮೆ ಬಂದಾನೇ ? 

ಸ್ವಂತಕ್ಕ ಲ್ಲ, ಲೋಕಕಲ್ಯಾಣಾರ್ಥ ೦ 

“ಇದಂ ಕರಿಷ್ಕಾಮಿ' ಎಂಬ 'ಹಮ್ಮು ತೊರೆದು 
ಮನೆ ಮನೆಯ ಕುರುಕ್ಷೇತ್ರಕ್ಕೆ ಬರೆಯಬಲ್ಲನೇ ಭಾಷ್ಕ ? 


CH. 


1112 


೫೦ 16 ಸಂಕಲನ $ ೧೪ ಮೇ ೨೦೦೩ 


ಎಂಟು : 
ಐವರು ಗಂಡರ ಪಡೆದೂ ದಾಹತೀರದ ದ್ರೌಪದಿ. 
ಇದಾವ ತೀರದ ದಾಹ ? ಏನಿದು ಹುಡುಕಾಟ ? 
ಬರಿಯ ಹುಡುಗಾಟವೇ ? 
ತನ್ನ ಪ್ರತಿಬಿಂಬ ಕಾಣಿಸಿದ ಕನ್ನಡಿಗಳಿಷ್ಟೋ ಲೆಕ್ಕಕ್ಕಿಲ್ಲ ! 
ಆದರೂ, ಹೊಸಗನ್ನಡಿ ಪ್ರತಿಫಲಿಸೀತೇ 
ಇದು ವರೆಗೆ ಕಾಣಿಸದ ನನ್ನ ಮಗದೊಂದು ಬಿಂಬ ? 
ಇದು ವ್ಯರ್ಥ ಪ್ರಯತ್ನ 
ಎಂದು ನೀನಂದರೂ ನಾ ನಕ್ಕು ನಡೆವೆ ಸುಮ್ಮನೆ 
“ Seek, thou shall find. ” 
ಇದರರ್ಥ ನಿನಗೇನಾದರೂ ಗೊತ್ತಿದೆಯೇ ? 


ಒಂಬತ್ತು : 
ತೆವಲಿಗೊಂದು, ಬಗಲಿಗೊಂದು, ಹಿಂದೂ ಮುಂದೂ 
ಅಂದೂ ಇಂದೂ ಒಂದು ಒಂದು 

ಲೆಕ್ಕ ಸರಿಯಾಗಿ ಕಲಿತೇ ಇಲ್ಲ 

ಒಂದಕ್ಕೊಂದು ಕೂಡಿ ಕಳೆದು ಗುಣಿಸಿ ಭಾಗಿಸಿ 

ಶೇಷ ಗುಣಲಬ್ಧ ಭಾಗಲಬ್ಧ ಜುಮ್ಲಾ 
ಯಾವತ್ತೂ ಒಂದು | 
ನೆಂಟುಗಳ ಗಂಟುಕಟ್ಟೆ ಮೂಟೆ ಮೂಟೆ 
ಹೊತ್ತು ಹೊತ್ತು ಸುಸ್ತು 

ಪಡೆದದ್ದೆಷ್ಟು ? ಕೊಟ್ಟದ್ದೆಷ್ಟು ? ದಕ್ಷಿದೆಷ್ಟು ? 
ಹಡೆದಾಕೆ ಈಕೆ ತುತ್ತಿಕ್ಕಿದಾಕೆ ಆಕೆ 

ಕನಸಿನಲಿ ಮುತ್ತಿಕ್ಕಿದವರೆಷ್ಟೋ ಬಾಚಿ ಬಾಚಿ 
ಭೊಗಸೆಗಂಗಳ ಚೆಲುವೆ ಮಿಟುಕಲಾಡಿ ಕಿಲಾಡಿ 
ಬರುವಳೆ ಶಬರಿ ಕಾಲ ಮಾಗಿ ? 

ಹಾವೇಣಿ ಆಟದಲ್ಲಿ ಏರಿದ್ದೂ ಇಳಿದದ್ದೂ 
ಏರಿದ್ದೂ ಇಳಿದದ್ದೂ 

ಕೊನೆತನಕ ಇಷ್ಟೇನೇ ? 


ಈ ಪಯಣ ಸಂತೆಯಲಿ ಸೂಜಿ ಹುಡುಕಿದಂತೆ 

ಸಂದುಗೊಂದಿ ಗಲ್ಲಿಗಲ್ಲಿ ಸುತ್ತಿ ತಿರುಗಿ ಮತ್ತಲ್ಲಿಗೇ ಬರುವ ಸಂಚು 
ಗುರುತಿರದ ಮಂದಿ ಸಾವಿರಾರು. ಕೆಲವೊಮ್ಮೆ ನಗುಮುಖ 
ಕೆಲವೊಮ್ಮೆ ಮುಖ ಗಂಟಿಕ್ಕಿ ಅದೆಷ್ಟೋ ಬಾರಿ ಏನೋ ಭಾರೀ 
ಭಾರ ಹೊತ್ತವರಂತೆ ದಮ್ಮುಹಿಡಿದು ಚಡಪಡಿಸಿ 


೧೪ ಮೇ: ೨೦೦೩ 9 ಸಂಕಲನ 7-೯ « ೫೧ 


ಕೂರಲಾರದೆ ನಿಲ್ಲಲಾರದೆ ಥರಾಥರಾ ನಡುಗಿ 

ಕೆ ಕಾಲು ಸೆಟೆದು ನಡುದಾರಿಯಲ್ಲೇ ಮಟಮಟ ಮಧ್ಯಾಹ್ನ 
ಘಟ ಒಗೆದು ಮಾಯವಾಗುತ್ತಾರೆ. 
ಮಾಯಾಬಜಾರಿನಲ್ಲೊಂದು ಅಂಗಡಿಯ ತೆರೆದು 

ಅದನು ಇದನು ಎಲ್ಲವನ್ನೂ ಹರಡಿ ಕಾಸಿಗೊಂದು 
ಕೊಸರಿಗೊಂದು ಎಂದೆಲ್ಲಾ ಕೂಗಿದರೂ 

ಕೊಳ್ಳುವವ ತಿರುಗಿಯೂ ನೋಡದೆ 'ನಡೆಯಬೆಣಿ | 

ಮತ್ತೆ ಬಾಗಿಲು ಮುಚ್ಚುವ ವೇಳೆ 

ಕದ ತಟ್ಟಿ ಚೌಕಾಸಿ ಮಾಡುತ್ತಾ ಕೂರುವುದೊಂದು ರಗಳೆ. 


ಹನ್ನೊಂದು : 


ಧರ್ಮರಾಯ ಹೆಂಡತಿಯನ್ನೂ ಪಟಕ್ಕಿಟ್ಟು ಪಗಡೆಯಾಡಬಹುದೇ 
ಇದು ನಿಷೇಧಾರ್ಥಕವೇ ? ಪ್ರಶ್ನಾರ್ಥಕವೇ ? ಆಶ್ಚ ರ್ಯಸೂಚಕವೇ ? 
ಗೊತ್ತಿಲ್ಲ ನನಗೆ. ಆದರೂ ಅನುಮಾನ. 

ಇರಬಹುದೇ ? ಇರಬಾರದೇ ? 

ಈ ಮೂರೂ ಜೊತೆಜೊತೆಗೆ ? 

ವ್ಯಾಖ್ಯಾನಕೋವಿದರಿಗಿದು ಸುಗ್ಗಿ ಯೋ ಸುಗ್ಗಿ 

ಹಿಗ್ಗಾ ಮುಗ್ಗಾ ಎಳೆದು ಕಿರುಗಂಟ ಕಗ್ಗ ೦ಟಾಗಿಸಿ 

ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವ ಚಪಲಕ್ಕೆ ವಕ್ರಿಸಿದ ಶನಿ. 


" ಪಾಪ, ಬಡಪಾಯಿ ತಮ್ಮಂದಿರು ! 


ಕಟ್ಟಿಕೊಂಡವರೆದುರಲ್ಲೇ ತೊಡೆತಟ್ಟಿ ಕರೆದಬ್ಬರಿಸಿದರೂ 
ನಾಲಗೆ ಬಿದ್ದವರಂತೆ ಇದ್ದೂ ಸತ್ತವರಂತೆ 

ತಣ್ಣ ಗೆ ಕುಳಿತಿದ್ದರಂತೆ 

ದೊಡ್ಡ ವರದೇ ಹೀಗಾದರೆ 


ನಮ್ಮದೇನು ಮಹಾ! 
ಇದೇನು ಸಮಜಾಯಿಷಿಕೆಯೋ ? 
ಷಂಡತನವೋ ? 


ಬರೀ ಭಂಡುಗಾರಿಕೆಯೋ ? 


ಹನೆ [ರಡು : 


೫೨ 


ಈ ಕುರುಕ್ಷೇತ್ರ ಖಾಲಿ ಖಾಲಿ 

ಅವನೆಲ್ಲಿ ? ಎಲ್ಲಿ? ಎಲ್ಲಿ? 

ಭುಸುಗುಟ್ಟುತ ಹೆಡೆ ಬಿಚ್ಚಿದೆ ಕಾಳಿಂಗಸರ್ಪ 
ಹೆಡೆಮುರಿಕಟ್ಟಿ. ಮರ್ದಿಸುವವರಾರಿದನು ? 
ಮಡುಗಟ್ಟಿದ ದ್ವೇಷದಗ್ನಿಶಿಖೆ ಧಗಧಗ ಉರಿಯುತ್ತಿದೆ 
ಭಸ್ಮಾಸುರನಪರಾವತಾರ ತಾಳಿ 


ಸಂಕಲನ -೯ $ ೧೪ ಮೇ ೨೦೦೩ 


ಕುರುಕ್ಷೇತ್ರದದಮ್ಮ ಕ್ರೌರ್ಯ ಮತ್ತೆ ಮರುಕಳಿಸುತಿದೆ 
“ಯದಾ ಯದಾಹಿ' ಎಲ್ಲಿದ್ದಿಯಾ ? ತ್ರಾಹಿ, ತ್ರಾಹಿ | 
ಬಾ ಮೋಹಿನಿಯಾಗಿ 
ನಮ್ಮೊಡಲ ಜೀವಜಲವ ಮೊಗೆಮೊಗೆದು ತೆಗೆ 
ಪುರುಷಸೂಕ್ತದುದಾರ ಸಹಸ್ರಬಾಹುಗಳಿಂದ 
ಆಲಿಂಗಿಸಿಕೋ ನಮ್ಮೆಲ್ಲರ 
ದಣದಿದ್ದೇವೆ ಖಚಿತ ನಖಶಿಖಾಂತ ಬೆವತು 
ಒಂದಿಷ್ಟು ಬೆನ್ನು ತಟ್ಟಿದರೆ ಸಾಕು 
ಮತ್ತೆ ಕಟ್ಟುವೆವು ನಾವು ನಮ್ಮ ಗೂಡೊಂದನು 
ವಿಶಾಲವೃಕ್ಷದಸಂಖ್ಯಾತ ಪೊಟರೆಗಳಲಿ 
ಎಂದು ಬರುವೆ ? 
ಇದು ಕೊನೆಯ ನೆನಪಿನೋಲೆ | 


ಹದಿಮೂರು : 
ಸಂತೆಗೆಂದು ಬಂದವರನೆಲ್ಲಾ ಗುರುತು ಹಿಡಿಯುವವರಾರು ? 
ಏನು ನೆಂಚಸ್ತಿಕೆ! ಎಂಥಾ ದೊಡ್ಡಸ್ತಿಕೆ | 
ಮುಖ ಕಿವಿಚಿದವರಾರು, ಯಾಕೆ, ವಿಚಾರಿಸಲೆಣೆಯುಂಟೆ ? 
ಕೊನೆ ಮೊದಲುಂಟೆ ಕದವಿರದ ತೆರೆದ ಮನೆಯಾತಿಥ್ಯಕ್ಕೆ 
ಅಷ್ಟೋ ಇಷ್ಟೋ ಪರಿಚಯವಿದ್ದ ಮಾತ್ರಕ್ಕೆ 
ಹೇಳಿಕೊಳ್ಳಲಿಕುಂಟೆ ಸವಿವರ ಪ್ರವರ ? 
ಯಾರಿಗೆ ಬಿಡುವುಂಟು ವೃಥಾ ಸುಖಸಂಕಥಾ ವಿನೋದಕ್ಕೆ ? 


ಹದಿನಾಲ್ಕು ್ಣ 
ನಾನು ಏನು ಮಾಡಲಿ? ಕಾಲಲ್ಲಿ ಸವೆದ ಚಪ್ಪಲಿ 
ತಲೆಯಲ್ಲಿ ಹೆಣಭಾರ, ಮನಸೋ ಮೂಗುದಾರ ಕಿತ್ತ ತುಡುಗು ಬಸವ 
ಅವರಿವರ ಗದ್ದೆಯಲಿ ಕದ್ದು ಮೇಯುವ ತವಕ 
ಹದ್ದುಬಸ್ತಿನಲ್ಲಿಡಬೇಕು ಹೊಸ ಮೂಗುದಾರ ಜಗ್ಗಿ. 
ಅವರಿವರ ಬಾಯಲ್ಲಿ ಬಿದ್ದ ಕಡಲೆಯಂತಾಗಬಾರದಲ್ಲ ಬದುಕು! 
ಇದು ಭಯವಲ್ಲದಿದ್ದರೆ ಮತ್ತೇನು ? 
ಸಂಭಾವಿತನ ಸೋಗು ಬರೀ ಮುಸುಕು ನನಗೂ ಗೊತ್ತು 
ಇದು ಎಲ್ಲರಿಗೂ ತಿಳಿದಿರುವ ಭಾರೀ ಗುಟ್ಟು. 
ಹೋಟೆಲಿನ ಮೂಲೆಯ ಟೇಬಲ್ಲಿನಲಿ, ಬಾರ್‌ನ ಮಂದ ಬೆಳಕಿನ ಗುಂಗಿನಲಿ 
ಆಗೊಮ್ಮೆ ಈಗೊಮ್ಮೆ ಮೈಮರೆತ ಘಳಿಗೆಯಲಿ 
ಮುಸುಕು ತುಸು ಸರಿಯುವುದುಂಟು 
ಕೂರ್ಮಾವತಾರಕ್ಕೂ ಬದುಕಿಗೂ ಹತ್ತಿರದ ನೆಂಟು. 


೧೪ ಮೇ ೨೦೦೩ $ ಸಂಕಲನ -೯ 9 ಇ 


ಹದಿನೈದು : 
ಸುತ್ತಬೇಕು ದೇಶ ವಿದೇಶ 
ಬದುಕೇ ನಿತ್ಯಯಾತ್ರಿಕನ ಹಗಲುವೇಷ 
ಬಣ್ಣ ಹಚ್ಚು ವುದೊಂದು ಹುಚ್ಚು } 
ತಿದ್ದಿ ತೀಡಿ ತನ್ನಂದಕ್ಕೆ ತಾನೇ ಸಂಭ್ರಮಿಸುವ ಸ್ವರತಿ 
ಕಲಿತ ಮಾತ ಒಪ್ಪವಾಗಿ ಒಪ್ಪಿಸಿದರೆ ಆಗುತ್ತದೆಯೇ ಮೇರುಕೃತಿ ? 
ಆದರೂ ಆರಂಗೇಟ್ರಂ ಭರ್ಜರಿ ಪ್ರಚಾರದೊಂದಿಗೆ ನಡೆಯಲೇಬೇಕು 
ಹೂ, ಹಾರ, ತುರಾಯಿ ಇನ್ನಷ್ಟು ಬೇಕು 
ಒಡ್ಡೋಲಗದ ರಾಜವೇಷ ನನ್ನದೇ ಇರಬೇಕು 
ಪಟ್ಟ ಮಹಿಷಿ ಪಕ್ಕದಲ್ಲಿ, ರಂಭೆ, ಊರ್ವಶಿ, ಮೇನಕೆ ಅಲ್ಲಿ, ಇಲ್ಲಿ. 
ನಿರತ ಮೃಚ್ಛ ಕಟಿಕ ನಾನದರ ಸಾಹೇಬ 
ನನ್ನೊಳಗಿನ ಶಾಲ ಪ್ರಕಟವಾದರೆ, ಹಾಹಾಕಾರ 
ಇಲ್ಲೇ ಎಲ್ಲೋ ನ ನನ್ನ ಕೈಗೂ ಸಿಕ್ಕುವುದಿಲ್ಲ 
ಇದು ಎಂಥಾ ಪೇಚಾಟ ! 


ಹದಿನಾರು : | 
ತುಡುಗು ಹೋರಿಯಂತೆ ನಿಂತಲ್ಲಿ ನಿಲ್ಲಲಾರದ ಚಡಪಡಿಕೆ. 
ಏನಾದರೂ ಮಾಡಬೇಕು 
ಕೆದಕಿ, ಕೆದಕಿ ಹುಡುಕಬೇಕು . 
ಬೆನ್ನುಡಿ, ಮುನ್ನುಡಿಗಳ ನಡುವಿನ ಹಾಳೆಯಲ್ಲಿ 
ನನ್ನದೇ ನುಡಿ, ಎರಡೇ ಆದರೂ ಚಿಂತಿಲ್ಲ, 
ದುಡಿ ಬಾರಿಸುವಂತಿರಬೇಕು "೬ 
ಬಕಧ್ಯಾನದೇಕಾಗ್ರತೆಯಲಿ ಹೊಂಚುಹಾಕಿ 
ಶಬ್ದೆಗಳ ಹಿಡಿವ ಮಾಂತ್ರಿಕತೆ ಸಿದ್ಧಿ ಸಬೇಕು 
ಮಂತ್ರಕ್ಕೆ ಮಾವಿನಕಾಯಿ ಉದುರುವುದೇ ವು 
ಕೊಂಕು ನುಡಿಯುವ ಮಂದಿ 
ದಂಗು ಬಡಿಯುವಂತೆ ಏನಾದರೂ ಮಾಡಬೇಕು 
ನನ್ನ ನಾ ಗೆಲ್ಲಬೇಕು. 


ಹದಿನೇಳು : 
ಕವನಕ್ಕೆ ಮುಕ್ತಾಯವಿರಬಹುದು, ಬಾಳಿಗೆ ? 


ಲ ಸ 

ಇ 
ಡಾ. ಲಕಿ ಶ್ರೀನಾರಾಯಣ ಭಟ್‌ ಪ್ಲಿ ಸಾಧನಾ, ಡಿ' ಸಿಲ್ವಾ ಲೇನ್‌, ಫಾಲ್‌ನಿರ್‌ ರೋಡ್‌ 
ಕಳೆನಡ್ಡಿ ಮಂಗಳೂರು - ೫೭೫ ೦೦೨ 


೫೪ 6 ಸಂಕಲನ $ ೧೪ ಮೇ ೨೦೦೩ 


ಆತ ಮತ್ತೆ ಬರಲಿಲ್ಲ | ೧೯೬೪ ಕಲ್ಲಿ ಪ್ರಸಾರಿತ ರೂಪಕ 


ಪಂಚಾಕ್ಸರಿ ಹಿರೇಮಠ 

ಪಾತ್ರಗಳು : ಡಾ. ಕೋಟ್ಲೀಸ್‌, ತಾಯಿ, ನಿವೇದಕ, ದ್ವನಿ- ೧, ಧ್ವನಿ - ೨, 
ಹೆಣ್ಣು ಧ್ವನಿ, ಸಿಸ್ಟರ್‌, ಓರ್ವ ಯೋಧ 

ಮೃದುಮುಧುರ ವಾದ್ಯ ಸಂಗೀತ. 

ಡಾ. ಕೊಟ್ಟೀಸ : ನನಗೆ ಆಶೀರ್ವದಿಸು ತಾಯಿ! ನಾನು ಹಾಗೂ ನನ್ನ ನಾಲ್ಕು ಜನ ಸ್ನೇಹಿತರು 
ಜಪಾನ ದೇಶದ ಸೈನಿಕರ ರಕ್ತಲೋಲುಪತೆಗೊಳಗಾಗಿ ಸಂಕಷ್ಟ ಅನುಭವಿಸುತ್ತಿರುವ 
ನಮ್ಮ. ನೆರೆಯ ರಾಷ್ಟ್ರ ಚೀನಾ ಜನತೆಯ ಸೇವೆಗಾಗಿ, ಜಪಾನಿಗಳ 
ಆಕ್ರಮಣಕ್ಕೊಳಗಾಗಿರುವ ಅವರ ವಿಮುಕ್ತತೆಗಾಗಿ, ನಾವು ಚ 

4 ಹೋಗುತ್ತಿದ್ದೇವೆ. ನೀನು ಆಶೀರ್ವದಿಸು ತಾಯಿ. 

ತಾಯಿ :ನಿನ್ನ ದೇಶಕ್ಕೂ ನೀನು ಸಲ್ಲಿಸಬೆಣಾದ ಯಣವಿದೆ ಮಗು! ಈ ದೇಶದ ಬಡವ 
ದುಃಖಿಗಳು ನನ್ನ ಸೇವೆಯಿಂದ ಹೊಸ ಬದುಕನ್ನು ಪಡೆಯುವಂತಾಗಬೇಕು. ಅದು 
ನನ್ನಾಶೆ. 

ಡಾ. ಕೊಟ್ನೀಸ : ಅಹುದು ತಾಯಿ. ನನ್ನ ತಾಯ್ನಾಡಿನ ಸೇವೆಗೆ ನಾನು ಸದಾ ಸಿದ್ಧ. ಆದರೆ 
ನೆರೆಯ ರಾಷ್ಟ್ರ ಸಂಕಟಕ್ಕೊಳಗಾಗಿರುವ ಈಶ ಕಾಲದಲ್ಲಿ ಸಹಾಯ ನೀಡುವುದು ನಮ್ಮ 
ಆದ್ಯ ಕರ್ತವ್ಯ. ಸಮಸ್ತ ಭಾರತದ ಜನತೆಯ ಹೃನ್ಮಂದಿರದಲ್ಲಿ ತಮ್ಮ ಆ 
ಜೆ ತಾತ EE ಬಂಡಾರು 'ಜವಾಹರಲಾಲರ ಈ 
ಕರೆಯನ್ನು ಈ ದೇಶದ ಸತ್ವ ಜೆ ಮನ್ನಿಸಲೇಬೇಕು ತಾಯಿ. ಭಾರತದ ಈ 
ಪ್ರಣ್ಯಭೂಮಿಯ ಮಕ್ಕಳಾದ ನಾವ ಶಾಂತಿ ಹಾಗೂ ಸಹಾನುಭೂತಿಯ ಪ್ರತಿಕವಾಗಿ 
ಹೋಗುತ್ತಿದ್ದೇವೆ. ಲೊಕಕಲ್ಮಾಣವನ್ನೇ ಬಯಸುವ ನೀನು ಆ ಕಾರ್ಯಕ್ಕಾಗಿಯೇ 
ಹೊರಟರುವ ಈ ನಿನ್ನ ಮಗನನ್ನು ಆಶೀರ್ವದಿಸು... 

ತಾಯಿ : ಹೋಗಿ ಬಾ ಮಗು! ನಮ್ಮ ಸ್ವಾರ್ಥ ನಿನ್ನ ನಿನ್ನ ಆದರ್ಶ ಬದುಕಿಗೆ, ನಿನ್ನ ಮಾನವತಾ 
ಸೇವಾಕಾರ್ಯಕ್ಕೆ ಅಡ್ಡಿ ಗೇ ತರದಿರಲಿ. ಗಿ ದೇಶದ ಗೌರವವನ್ನ ಹೆಚ್ಚಿಸುವಲ್ಲಿ 
ನಿನ್ನಿಂದ ಸೇವೆ ಸಲ್ಲು ್ಲಿವುದಾದರೆ ಅದಕ್ಕಿಂತ ಹೆಚ್ಚಿ ನದಿನೆ ನಿದೆ. 9 ನಿನಗೂ, ನಿನ್ನ 
ನ್ದ ಸೇಹಿತರಿಗೂ ಶುಭವಾಗಲಿ. 

ಮಧ್ಯಂತರ ಸಂಗೀತ. | 

ನಿವೇದಕ : ತಾಯಿ, ಮಕ್ಕಳ ಈ ಮಾತುಕತೆ ನಡೆದುದು ಮಹಾ ಮಹಿಮಾ ಪುರುಷನಾದ 
ಶಿವಯೋಗಿ ದ್ದ ರಾಮ ಸಿದ್ದಿ ಗೈ ದಿಹ ಪುಣ್ಯ ಧಾಮವಾದ ಸೊನ್ನ _ಲಾಪುರದಲ್ಲಿ. 
ಆಗ ೧೩೯ ಸಪ ಪುರದ ಕಾಲ. ಇಂದಿಗೆ ಸರಿಯಾಗಿ ಇಪ್ಪತ್ನಾಲ್ಕು ವರುಷಗಳ ಹಿಂದೆ. 

ಧ್ವನಿ - -೧:: ಹೌದು! ಇಪ್ಪತ್ನಾಲ್ಕು ವರುಷಗಳ ಹಿಂದೆ ಒಂದು ದಿನ ಇದ್ದಕ್ಕಿದ್ದಂತೆ... 

ವಾದ್ಯ ಸಂಗೀತ 

ನಿವೇದಕ : ಮಾನವತೆಯನ್ನು ಪ್ರೀತಿಸುವ, ಗೌರವಿಸುವ, ನನ್ನ ದೇಶದ ಬುಧುಗಳೇ' ಇಂದು ಜಪಾನ 
ನಡೆಸಿರುವ ಹೋರಾಟಕ್ಕೆ ತುತ್ತಾಗಿ ಸಂತ್ರಸ್ತ ರಾಗಿರುವ ನಮ್ಮ ಚೇನಿ ಬಂಧುಗಳಿಗೆ 


4 Ad 


ನಿಮ್ಮ ವೈದ್ಯಕೀಯ ಸೇವೆ ಹಾಗೂ ಶುಶ್ರೂಷೆಯ ಆವಶ್ಯಕತೆಯಿದೆ ಜಗತ್ತಿನ ಯಾವುದೇ 


೧೪:ಮೇ ೨೦೦೩ :$* ಸಂಕಲನ -೯ « ೫೫ 


ಧ್ವನಿ-೧: 


ಮೂಲೆಯಲ್ಲಿ ಯೇ ಆಗಲಿ - ಮಾನವತೆಗೆ ವಿ! ರುದ ವಾದ ಹೋರಾಟ ನಡೆದರೆ 


ವ ಆ ಪಾಶವೀ ಶಕ್ತಿಯನ್ನು ಹತ್ತಿಕ್ಕುವ ವುದು ನಮ್ಮ ಆ ಆದ್ಯ ಕರ್ತವ್ಯ. 
ಹೀಗೆದು ಕಾಲು ಶತಮಾನದ ಹಿಂದೆ ಬ್ರಿಟಿಶರ ಆ್ಹಾಕೆಗೆ ಬ ಛಪಟ್ಟಿದ್ದ ಭಾರತೀಯರನ್ನು 


ವಿಶೇಷವಾಗಿ ಭಾರತೀಯ ಡಾಕ್ಟರರನ್ನು ಕುರಿತು ಪಂಡಿತ ನೆಹರೂ ಹೇಳಿದಾಗ 


ಸಮಸ್ತ ಭಾರತವೇ ಆತನ ಮಾನವತಾ ಪ್ರಿಯತೆಯನ್ನು ಕೊಂಡಾಡಿತು. ನಾ ಮುದೆ, 
ನೀ ಮುಂದೆ ಎಂದು ಚೀನಾ ದೇಶಕ್ಕೆ ಹೋಗಲು ಡಾಕ್ಟರರು ಸಿದ್ದ ವಾದರು. 


ಕ ಹಾಗೆ ಸಿದ್ದವಾದ ನೂರಾರು ಜನ ಡಾಕ್ಟರರಲ್ಲಿ ಕೇವಲ ಐದು ಜನರನ್ನು ಮಾತ್ರ 


ಆರಿಸಿಕೊಂಡಿತು. ಆ ಐದು ಜನರಲ್ಲೊಬ್ಬಾತ ಕನ್ನಡದ ಕೀರ್ತಿಯನ್ನು, 'ಭಾರತದ 
ಗೌರವ ಪತಾಕೆಯನ್ನು ದೂರ ಸಾವಿರಾರು ಮೈಲುಗಳಾಚೆ ಇರುವ ಚೀನಾ ದೇಶದಲ್ಲಿ 
ಮುಗಿಲ ಮುಟ್ಟುವೊಲು ಹಾರಿಸಿದಾತ ಡಾ. ದ್ವಾರಕಾನಾಥ ಕೋಟ್ನೀಸ್‌. 


: ಡಾ. ಕೋಟ್ನೇಸ್‌. ಇಂದಿಗೆ ಐವತ್ಮೂರು ವರುಷಗಳ ಹಿಂದೆ ೧೯೧೦ ರಲ್ಲಿ 


ಸೊನ್ನಲಾಪುರದಲ್ಲಿ ಶ್ರೀ ಶಾಂತಾರಾಮ ಕೋಟ್ನಿಸರ ದ್ವಿತೀಯ ಮಗುವಾಗಿ ಜನಿಸಿದರು. 


: ವೈದ್ಯಕೀಯ ಅಭ್ಯಾಸಕ್ಕಾಗಿ ಮುಂಬಯಿಗೆ ಬಂದು ಅಭ್ಯಾಸ ಮುಗಿಸಿದ ಅವರು 


ಇನ್ನೇನು ಪ್ರತ್ಯಕ್ಷ ಜೀವನದಲ್ಲಿ ಕಾಲಿರಿಸಬೇಕು ಎನ್ನುವಾಗಲೇ ಜವನ 
ಸಾಮ್ರಾಜ್ಯ ವಾದಿ ನೀತಿಗೆ ಬಲಿಯಾದ ಚೀನಾ ದೇಶದಲ್ಲಿ ಯುದ್ದದ ಜ್ವಾಲೆ 
ಪ್ರಜ್ವಲಿಸಿದವು ಚೀನಾ ದೇಶದ ಆಗಿನ ರಾಷ್ಟ ಪತಿಗಳಾಗಿದ್ದ ಚಿಯಾಂಗ್‌ ತಾಯ್‌ಶತರ 
(Chiang Kaishik) ಕರುಣಾಪೂರಿತ ಸಂಗಿ ಓಗೊಟು ಇಟ್ಟು ಭಾರತದ ನೆಹರೂ 
ಸಮಸ್ತ ದೇಶಕ್ಕೆ ಅಂದು ಮನವಿ ಮಾಡಿಕೊಂಡರು. ಇ, 
ಆ ಮನವಿಯನ್ನು ಮನ್ನಿಸಿ ಸಹಸ್ರ ಸಃ ಸಹಸ್ರ ಜನ ಡಾಕ್ಟರರು ಚೀನಾ ದೇಶದಲ್ಲಿ ಸೇವೆ 
ಸಲ್ಲಿಸಲು ಮುಂದೆ ಬುದರು ಹಾಗೆ ಬಂದವರಲ್ಲಿ ಐದು ಜನರಿಗೆ ಮಾತ್ರ ಸೇವಾಭಾಗ್ಯ 
ಲಭಿಸಿತು. ಆ ಐದು ಜನರು ಡಾ. ಡ್ವಾರಕಾನಾಥ ಕೋಟ್ನಿ ಯ್‌, ಡಾ. ಎಂ. ಅಟಲ್‌, 
ಡಾ. ಎಂ. ಆರ್‌. ಚೋಲಕರ್‌, ಡಾ. Wes ಮತ್ತು ಡಾ. ಡಿ. ಮುಖರ್ಜಿ. 


: ಈ ಐದು ಜನ ತರುಣರು- ಸಮಸ್ತ ಭಾರತದ ಗೌರವ ಹಾಗೂ ಮಾನವತಾಪ್ರಿಯ 


ರಾಷ್ಟ್ರ ದ ಪ್ರತಿನಿಧಿಯಾಗಿ ತಮ್ಮ ಮನಸ್ಸಿ ನಲ್ಲಿ ಸಂತ್ರಸ್ತರಿಗಾಗಿ, ಪ್ರೀತಿ ವಾತ್ಸಲ್ಯ, 
ಸೇವಾಕಾಂಕ್ಷೆ ಯನ್ನು ತುಂಬಿಕೊಂಡು ಸಹಸ್ರ ಸಹಸ್ರ ಜನರ ಹುಮ್ಮಸ್ಸು 


ಕ ಪಡೆದುಕೊಂಡು - ಸೇವೆಯೇ ಜ್‌ 2 ದು ತಿಳಿದು ೧೯೯ ರ ಸಪ ಪ್ಪಂಬರ್‌ 


ಒಂದರಂದು ಕಲಕತ್ತಾದಿಂದ " ರಾಜಪ್ರತಾನಾ ' ಹಡಗದಲ್ಲಿ ಕುಳಿತು ಪ್ರಾತಃ ಕಾಲದ 
ಸೂರ್ಯದೇವನ ಪ್ರಥಮ ಕಿರಣದ ದರ್ಶನದೊಂದಿಗೆ ತಮ್ಮೆದೆಯಲ್ಲಿ ಬೆಳಕನ್ನು 


ತುಂಬಿಕೊಂಡು ಹಾಂಗ್‌ಕಾಂಗ್‌ಕ್ಕೆ ಪ್ರಯಾಣ ' ಬೆಳೆಸಿದರು. ಈ ಐದು ಜನ 


ಭಾರತೀಯ ಶಾಂತಿದೂತರನ್ನು ಮಾನವಸೆ ೇವಕರನ್ನು ಬೀಳ್ಕೊಡುತ್ತ ಈ ದೇಶದ 
ಮಹಾಕವಯಿತ್ತಿ ದೇಶಭಕ್ತಿ ಸರೋಜಿನಿ : ನಾಯ್ದು. 


ಹಡಗು- ಸಮುದ್ರ ತೆರೆಗಳ ಮೊರೆತ- ಗುಜುಗುಜು. 
ಹೆಣು ಧ್ವನಿ: ದುಃಖಕ್ಕೀಡಾಗಿರುವ, ಸಹಾನುಭೂತಿ ಹಾಗೂ ಸೇವೆಗಾಗಿ ಹಂಬಲಿಸುವ ಚಿನಿಯರಿಗ್ಗೆ 


ನೀವು ಭಾರತದ ಸಮಸ್ತ ಜನತೆಯ ಸಹಾನುಭೂತಿಗಳೊಂದಿಗೆ ಸೇವೆ ಸಲ್ಲಿ ಸಲು 


ಹೊರಟಿದ್ದೀರಿ ! ನಿಮ್ಮ ಸೇವೆಯಲ್ಲಿ, ನಿಮ್ಮ ತ್ಯಾಗ ಜೀವನದಲ್ಲಿ ಭಾರತದ 


ಗೌರವ ಘನತೆ ಆಡವಾಗಿದೆಯಬುದನ್ನು ಮರೆಯದಿರಿ. ನಿಮಗೆಲ ಶುಭವಾಗಲಿ 
ಗೆಲುವಾಗಲಿ. | ಸಾ 


ಧ್ವನಿ-೨: 


ಎಂದು ತ ತಟದ ಮೇಲಿದ್ದ ಭಾರತದ ಈ ಸುಪುತ್ರಿ ಅಂದು ಅವರನ್ನು 
ಬೀಳ್ಕೊಟ್ಟರು. ಆ ದೃಶ್ಯ ಸ್ಮರಿಸಿದರೇ ಸಾಕು ರೋಮಾಂಚನವಾಗುತ್ತದೆ. 


ಹಡಗು ಹೋಗುವದು - ಹಸ ಸಪ್ಪಳ ಇತ್ಯಾದಿ. 


ಧ್ವನಿ -೧:: 


ಹೆಣ್ಣು ಧ್ವನಿ 


ಧ್ವನಿ-೨: 


ಭಾರತದ ಕವ ಯಂ ಹೂಡಿ! ರಾಜಪ್ರತಾನಾ ' ಸಮಗ್ರ ಹದಿನೈದು 
ದಿನಗಳ ನಂತರ ಭಾರತದ ಈ ಐದು ಜನ ಲೋಕಸೆ ಸೇವಕರನ್ನು ಕಡೆದುಕೊಂಡು 
ಹಾಂಗ್‌ಕಾಂಗ್‌ ತಲುಪಿತು. ಹಾಂಗ್‌ಕಾಂಗ್‌ದಿಂದ ಮುಂದೆ 'ಕೇಂಟನ್‌ ಎಂಬ 
ಪ್ರದೇಶಕ್ಕೆ ಇವರನ್ನು ಕರೆದೊಯ್ದಿತು. ಅಲ್ಲಿ ಚೀನಾ ಪ್ರಜಾತಂತ್ರದ ಪ್ರಥಮ 
ರಾಷ್ಟ್ರಪತಿ ಶ್ರೀ ಸನ್‌ಯಾತ್‌ಸೇನ್‌ ಅವರ ಧರ್ಮಪತ್ನಿ - 

:ನಿಮೆಗೆ ಸ್ವಾಗತ ! ನನ್ನ ಸಮಸ್ತ ಪ್ರಜೆಗಳ ಪರವಾಗಿ ಅಭಿನಂದನೆ ಹಾಗೂ 
ಕ ತಜ್ಞ ತೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ! ಕ 
ಎಂದು ಅಪಾರ ಸಂತೋಷ ಹಾಗೂ ಗೌರವಗಳೊಂದಿಗೆ ತಮ್ಮ ದೇಶದ ಸೇವೆಗಾಗಿ 
ಆಗಮಿಸಿದ ಭಾರತದ ಈ ಐದು ಜನ ಶಾಂತಿದೂತರನ್ನು ಸ್ವಾ ಗತಿಸಿದರು. 
ಮಧ್ಯಂತರ ಸಂಗೀತ - ವಾದ್ಯಮೇಳ. 


: ಕೇಂಟನ್‌ದಲ್ಲಿ ವಿಶ್ರಾಂತಿ ಪಡೆದು, ಎಂಬ್ಯುಲೆನ್ಸ್‌ ಗಾಡಿಗಳಲ್ಲಿ, ಒಂಬತ್ತು ನೂರು 


ಮೈಲುಗಳುದ್ದ ಪ್ರವಾಸ ಮಾಡಿದ ಭಾರತೀಯರಾದ ಈ ಮಾನವತಾಪ್ರಿಯ ಐದು 
ಜನ ವೈದ್ಯರು "ಚಾಂಗಶ' ಎಂಬ ಸ್ಥಳವನ್ನು ಕೆಲ ದಿನಗಳ ನಂತರ ತಲುಪಿದರು. 

ಚಾಂಗಶ ' ದಿಂದ ಮತ್ತೆ ಹೊರಟು " ಹೈಂಕಾವೂ ' ವರೆಗೆ ಅವರು ಬರುವಾಗ 
ಪ್ರವಾಸದ ಮಧ್ಯೆಮಧ್ಯೆ ಅಲ್ಲಲ್ಲಿ ಜಪಾನಿ ಸೈನಿಕರ ಬಾಂಬುಗಳ ದಾಳಿಗಳಿಂದ 
ಹಾಳಾಗಿ ಬರೀ ಅವಶೇಷಗಳಾಗಿ ನಿಂತ ಪಟ್ಟಣಗಳನ್ನು, ಅಲ್ಲಿಯ ಜನರ ದುಃಖ 
ಹಾಗೂ ಕರುಣಾಮಯ ಜೀವನದ ದುರಂತವನ್ನು ಕಂಡು ಕಾರುಣ್ಯವೇ ಮೈವೆತ್ತಿ 
ಬಂದಂತಿದ್ದ ಈ ಭಾರತೀಯ ವೈದ್ಯರು ಮಮ್ಮಲ ಮರುಗಿದರು. 


: ಈ ರುದ್ರ ದೃಶ್ಯಗಳನ್ನು ಕಂಡು ಮಮ್ಮಲ ಮರುಗಿದರು. ಯುದ್ದ ದ ಭಯಾನಕ 


ದೃಶ್ಯಗಳನ್ನು ಸಿ ಇಲ್ಲಿ ಪ್ರಥಮವಾಗಿ ಕಂಡರು. ಸಣ್ಣ ಪುಟ್ಟ ಹೋರಾಟಗಳು 
ಅಲ್ಲ ಲ್ಲಿ ನಡೆದೇ ಇದ್ದ ದ್ದ ರಿಂದ ಅವರಿಗೆ ಹೆ ಂಕಾವೂನಿಂದ ಇಚಾಂಗಕ್ಕೆ ಆಗಲೇ 
ಹೋಗಲು ಸ ಸಾಧ್ಯವಾಗಲಿಲ್ಲ. ಕೆಲ ದಿನಗಳೆ ವರೆಗೆ ಅಲ್ಲಿ ನಿಂತು 'ಅಲ್ಲಿ ಯ 
ಗಾಯಾಳುಗಳಿಗೆ ಸೇವೆ ಸಲ್ಲಿಸಿ ಅವರು ಮುಂದೆ ಹೊರಟರು. ಇಚಾಂಗ ತಲುಪಿದ 
ನಂತರ ಮತ್ತೆ ಬೋಟಿನಲ್ಲಿ ಅವರು ನಾಲ್ಕು ನೂರು ಮೈಲಿ ಪ್ರವಾಸ ಮಾಡಿ 
ಅಂದಿನ ಚೀನಾ ಸರಕಾರದ ರಾಜಧಾನಿಯಾಗಿದ್ದ ಚುಂಗ್‌ಕಿಂಗ್‌ ತಲುಪಿದರು. 


: ಡಾ. ಕೋಟ್ಟೇಸ್‌ ಹಾಗೂ ಅವರ ಬಳ! ಚುಂಗ್‌ಕಿಂಗ್‌ದಲ್ಲಿಳಿದು ಅಲ್ಲಿಯ ಜನತೆಯ 


ಸೇವೆಗೈ ದರಲ್ಲ ದೆ ಅವರಲ್ಲಿ ಧೈರ್ಯ ಸ್ಥೆ ಸ್ವೈರ್ಯ ತುಂಬಿದರು. ಚೀನಾದ ಜನತೆ. 
ಭಾರತೀಯರ "ಆತ್ರ | ಶ್ರೀಯನ್ನು ಹಾಗೂ ಪರರ ದುಃಖದಲ್ಲಿ ಪಾಲುಗೊಳ್ಳುವದಲ್ಲದೆ 
ಅವರ ಕಲ್ಕಾಣಕ್ಕಾಗಿ ಎಂಥ ತ್ಯಾಗಕ್ಕೂ ಸಿದ್ದರಾಗುವ ಅವರ ಮನಸ್ಸಿನ ಎತ್ತರವನ್ನು 

ಕಂಡು ಮುತ್ರಮುಗ್ಧ ರಾಗಿ ಭಾರತೀಯ `ರಿಮೆ ಕೊಂಡಾಡುತ್ತಿದ್ದರು. 


: ಈ ಸಮಯದಲ್ಲಿ ಯೇ ಭಾರತದಿಂದ ಸಾವಿರಾರು ಮೈಲುಗಳಾಚೆ ಮಾನವೀಯತೆಯ 


ಉಳಿವಿಕೆಗಾಗಿ ಸೇವೆ ಸಲ್ಲಿಸುತ್ತಿ ದ್ದ ಡಾ. ಕೋಟ್ನಿ ik” ತಮ್ಮ ತಂದೆ ತಮ್ಮಿ ದ 
ಸಾವಿರಾರು ಮೈಲುಗಳ ದೂರದಲ್ಲಿ ರುವ ತಮ್ಮ ಮಾತೃ ಜಾಮ ಭಾರತದಲ್ಲಿ 


೧೪ ಮೇ ೨೦೦೩ $ ಸಂಕಲನ -೯ $ ೫೭ 


ಮೃತರಾದರೆಂಬ ವಾರ್ತೆ ಕೇಳಿದರು. ತಂದೆ ಮೃತಪಟ್ಟ .ವಾರ್ತೆಯಿಂದಲೂ ಅವರ 
ಮಾನವೀಯ ಅಂತಃಕರಣ ಅವರನ್ನು ಸೇವಾಕಾರ್ಯದಿಂದ ವಿಮುಖಗೊಳಿಸಲಿಲ್ಲ. 
ಅಂತಹ ಅಮೋಘವಾದ ಬದುಕು ಅವರದು. 


2. 

ಟ್ಕ್ರೃ 
‘ 

lo 


ಈ ಶಾಂತಿದೂತರು ಜಪಾನಿಗಳ ಅಮಾನುಷ ವರ್ತನೆಯಿಂದ ಯೆನ್ನಾನದ 

ಅವಶೇಷಗಳು ಮಾತ್ರ ಉಳಿದುದನ್ನು ಕಾಣಬೇಕಾಯಿತು. ಮಾನವ ಕುಲದ ಹಿತ 

ಬಯಸುವ ಈ ಮಾನವತಾವಾದಿಗಳ ಹೃದಯ ತಲ್ಲಣಗೊಂಡಿತು. ಗಿರಿ 

ಗಹ್ವರಗಳಲ್ಲಿ ಜನ ವಾಸಿಸುತ್ತಿದ್ದ ರಲ್ಲದೆ, ಆಸ್ಪ ತ್ರೆಗಳನ್ನು ಕೂಡ ಗವಿ 'ಗುಡಿ 

ಗುಂಡಾರಗಳಲ್ಲಿ ಪ್ರಾರಂಭಿಸಲಾಗಿದ್ದಿತು. 

ಧ್ವನಿ -೧ : ಯೆನ್ನಾನ ತಲುಪಿದ ಮೇಲೆ ಕೋಟ್ನೀಸ್‌ ಹಾಗೂ ಅವರ ಇನ್ನಿಬ್ಬರು ಮಿತ್ರರು 
ಕ್ವಿಮಾವೂ ಆಸ್ಪತ್ರೆಯಲ್ಲಿ ಚೀನಾ ಜನತೆಯ ಸೇವೆಗಾಗಿ ನಿಯೋಜಿತರಾದರು. ಈ 
ಆಸ್ಪತ್ರೆ ಯೆನ್ನಾನ ನಗರದಿಂದ ಇಪ್ಪತ್ತು ಮೈಲುಗಳ ದೂರದಲ್ಲಿ ಒಂದು ಸುರಕ್ಷಿತ 
ಸ್ಥಳದಲ್ಲಿ ಸ್ಥಿ ತಗೊಂಡಿತ್ತ ಲ್ಲದೆ ಪ್ರತ್ಯಕ್ಷ ಹೋರಾಟದಲ್ಲಿ ಗಾಯನವನ್ನು 
ಶುಶ್ರೂಷೆಗಾಗಿ ಇಲ್ಲಿ ) ಗೇನೇ : ತರಲಾಗುತ್ತಿ ತ್ತು. ಡಾ. ಕೋಟ್ನಿ ಸ್‌ರ ಸೇವೆ ಹಾಗೂ 
ವಾತ್ಸಲ್ಯದ ಆರೈಕೆಯಲ್ಲಿ ಬೆಳೆದ ಗಾಯಾಳುಗಳು ಹೊಸ Le, 
ವಿಶ್ವಾಸ, ನಂಬಿಕೆಗಳನ್ನು ಕುದುರಿಸಿಕೊಂಡರು. 

ಧ್ವನಿ -೨: ಡಾ. 'ಕೊಟ್ನೀಸ್‌ ನಿರ್ಭತರಾಗಿ, ನಿರ್ವಂಚನೆಯಿಂದ ಪ್ರಾಣದ ಭಯವಿಲ್ಲ ದೆ ಇಲ್ಲಿ 
ಅಪಾರ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಲ್ಲಿಯೇ ಅಂತರ್‌ರಾಷ್ಟಿ ಯ ಶಾಂತಿ 
ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ. ಬೆಥ್ಕೂನ್‌. ನಿಧನರಾದರು. ಡಾ. ಬೆಥ್ಕೂನ್‌ 
ವಿಶ್ವ ಬಂಧುತ್ವದ ತುರು ಪೂಜಾರಿಯಾಗಿದ್ದ ರು. ಇಂತಹ. ಮಹಾನುಭಾವನ 
ಮರಣದಿಂದ ತೆರವಾದ ಸ್ಥಳ ತುಂಬುವ ಬಗೆ ಹೇಗೆ ? ಎಂದು ಆಂತರ್‌ರಾಷ್ಟ್ರಿ ೀಯ 
ಖ್ಯಾತಿ ಪಡೆದ ಜನ ಯೋಚಿಸುತ್ತಿರುವಾಗ ಡಾ. ಕೋಟ್ಲೀಸ್‌ರ ಮಾನವತಾಪ್ರಿಯತೆ 
ಹಾಗೂ ಅವರ ನಿಸ್ಸೀಮ ಸೇವೆ ಅವರೆದುರಿಗೆ ಬಂದವು. ಅವರ ಹೊರತು 
ಇನ್ನಾರೂ ಆ ಸ್ವಳಕ್ಕೆ ಹ, ಯೋಗ್ಯರಲ್ಲವೆಂದು ತೀರ್ಮಾನಿಸಿ ಡಾ. ಕೋಟ ನರಗೆ ಆ 
ಗೌರವ ಹಾಗೂ ಆ ಜವಾಬ್ದಾರಿ ವಹಿಸಿದರು. 

ಧ್ವನಿ -೧ : ಡಾ. ಕೋಟ್ನೀಸ್‌ ಈ ಆಸ್ಪತ್ರೆಯ ಪ್ರಧಾನರಾದ ನಂತರ ಆ ಆಸ್ಪತ್ರೆ 5 ಹೊಸ ಜೀವನ 
ಪಡೆಯಿತು. ಅಲ್ಲಿಯ ರೋಗಿಗಳ ಪಾಲಿಗೆ ಡಾ. ಕೊಟ್ಟೇಸ್‌ ಓರ್ವ ದೇವದೂತರಾದರು 

ಆಸ್ಪತ್ರೆ, ರೋಗಿಗಳ, ಗಾಯಾಳುಗಳ ನರಳುವಿಕೆ, ಆಪರೇಶನ್ನಿನ ಸಾಧನಗಳ ಸಪ್ಪಳ- 

ಗಂಭೀರ ವಾತಾವರಣ ನಿರ್ಮಿಸುವ ವಾದ್ಯ ಸಂಗೀತ. 

ಡಾ. ಕೋಟ್ನೀಸ್‌ : ಸ ಸಿಸ್ಟರ್‌, ಕತ್ತರಿ, ಅರರ ಓ ಗುಂಡು ಸ ಸಿಸ್ಟರ್‌, ಇನ್ನಿಷ್ಟು ಅರಳೆ ಹಾಗೆ ಹಿಡಿದಿರಿ... 
ಬ್ಯಾಂಡೇಜ್‌ ಪಿ ಹ್ಲೀಜ್‌... ಅಬ್ಬಾ ! ಎಂಥ ಅಮಾನುಷ. ಹೋರಾಟ ಜಪಾನಿಗಳದು. 
ದೇಶಕ್ಕಾಗಿ ಜೀವ ನೀಡುತಿ ರುವ ಓ ವೀರಯೋಧರೇ ನೀವು ಧನ್ಯರು. 

ಮೊದಲಿನ ಹಿನ್ನಲೆ ಮಾಯವಾಗುತ್ತದೆ. ಹಿನ್ನೆಲೆಯಲ್ಲಿ ಮಧುರವಾದ್ಯ ಸಂಗೀತ. 

ಸಿಸ್ಟರ್‌: ಹೌದು ಡಾಕ್ಟರ್‌. ಅವರು ಧನ್ಯರು ನಿಜ, ಆದರೆ, ಸಾವಿರಾರು ಮೈಲುಗಳಾಚೆಯಿಂದ 

ಬಂದು, ಮಾತೃಹ್ಠ ಸೃದಯವನ್ನು ಪಡೆದ ನೀವು ಮಾಡುತ್ತಿ ದನ ಈ ಸೇವೆ 


ಅಪೂರ್ವವಾದುದು. ಯುದ್ಧಭೂಮಿಯಿಂದ ಬಂದ ಗಾಯಾಳುಗಳಿಗೆ ಪ್ರಾಣದಾನ | 


೫೮ 6 ಸಂಕಲನ-೯ ಐ; ೧೪ ಮೇ ೨೦೦೩ 


: ಚುಂಗ್‌ಕಿಂಗ್‌ದಿಂದ ಚೀನಾ ದೇಶದ ಒಂದು ಪ್ರಾಂತವಾದ ಯೆನ್ನಾನಕ್ಕೆ ತಲುಪಿದಾಗ ' 


i ಕಃ 


ಮಾಡುವಲ್ಲಿ ನೀವು ಪಡುತ್ತಿರುವ ಶ್ರಮವನ್ನು ವಹಿಸುತ್ತಿರುವ ಶ ಶ್ರದ್ಧೆಯನ್ನು ನೋಡಿ 
"ನಾನು ಬೆರಗಾಗಿದೆ ನೆ, ನಿಮ್ಮ ಅತಿಮಾನವತೆಯ ಬದುಕು ಕಂಡು ಮುಗ್ಧಳಾಗಿದ್ದೇನೆ. 
ನೀವು ಈ ಇಳೆಗೆ ಇಳಿದು wa ದೇವದೂತರು. 


ಓರ್ವ ಯೋಧ : ಇನ್ನೊಮ್ಮೆ ಹೇಳಿ ಸಿಸ್ಟರ್‌... (ಉಸಿರು ತೆಗೆದುಕೊಳ್ಳುತ್ತ) ಇನ್ನೊಮ್ಮೆ ಹೆ 


ಮಾತನ್ನು. ದೇವರು” ಇದ್ದಾನೋ ಇಲ್ಲೋ ನಾ ಕಾಣೆ ಸಿಸ್ಟರ್‌. ಚ 
ಡಾ. ಕೊಟ್ಟೀಪರಲ್ಲಿ ಆ ದೇವರನ್ನು ಕಂಡಿದ್ದೇನೆ. ದೇವರು ಕರುಣಾಮಯಿ ಎಂಬುದನ್ನು 
ಕೇಳಿದ್ದೆ ್ವೀನೆ ಸಿಸ್ಟರ್‌, ಆದರೆ ಆತನ ಕಾರುಣ್ಕಾ ನುಭವ ನನಗಾಗಿರಲಿಲ್ಲ. ಈಗ 
ಡಾ. ಕೋಟಿ ೀಸರಲ್ಲಿ ಭಗವಂತನ, ಕಾಣಲಾರದ ಭಗವಂತನ ಕರುಣೆಯನ್ನು ಕಂಡು, 
ಅನುಭವಿಸಿ. ಮತ್ತೆ . ಬದುಿದ್ದೆ ನೆ. ಓ ಭಾರತವೇ, ನಿನ್ನನ್ನು Fi ನೋಡಲಿಲ್ಲ. 
ನಿನ್ನ ಮಗನನ್ನು ಕಂಡೆ. ಆತನಲ್ಲಿ ನಿನ್ನನ್ನು ಕಂಡು ಇದೋ ನಿನಗೆ ನಿನ ನಿನ್ನ ಶ್ರೀಚರಣದಲ್ಲಿ 
ತಣಿಬಾಗಿಸಿ ವಂದಿಸುತ್ತಿದ್ದೇನೆ.. 


ಮಧ್ಯಂತರ ಸಂಗೀತ. 


ಧ್ವನಿ-0: 


ಆಸ್ಪತ್ರೆಯಲ್ಲಿದ್ದ ಆ' ಸಿಸ್ಟರ್‌- ಸದಾ ದುಃಖಗಳ, ರೋಗಿಗಳ, ದೇಶದ 
ಹೋರಾಟದಲ್ಲಿ ಗಾಯಗೊಂಡು ಬಂದವರ ಸೇವೆಯಲ್ಲಿ ನಿರತಳಾಗಿರುತ್ತಿದ್ದ ಆ 
ಸಿಸ್ಟರ್‌- ಇವರ ಮನಸೆಳೆದಳು. -ನಿರಂತರ ಕಾರ್ಯದಲ್ಲಿದ್ದ ಆಕೆ ಸದಾ 
ಹಸನ್ಮುಖಿಯಾಗಿಯೇ ಇರುವುದೊಂದು ಅವಳ ಬದುಕಿನ ಹಿರಿಮೆಯನ್ನು 
ಪ್ರಕಟಿಸುತ್ತಿತ್ತು. ಇದನ್ನೆಲ್ಲ ಕಂಡ ಡಾ. ಕೋಟ್ನೇಸ್‌ ಅವಳನ್ನು ಮೆಚ್ಚಿದರು. ಆ 
ಮೆಚ್ಚಿಕೆ ಮುಂದೆ ಪ್ರೇಮದಲ್ಲಿ ಪರಿವರ್ತನೆ ಹೊಂದಿತು. ಒಂದು ದಿನ 
ಶುಭ ಮೂಹೂರ್ತದಲ್ಲಿ ಮದುವೆಯಲ್ಲಿ ಆ ಪ್ರೇಮ ಪೂರ್ಣಗೊಂಡಿತು. 
ಡಾ. ಕೋಟ್ಲೀಸ್‌ ಒಂದು ಮಗುವಿನ ತಂದೆಯಾದರು. 


: ಗಂಡ ಹೆಂಡತಿ ಈರ್ವರೂ ಆ ದೇಶದ ಜನತೆಯ ಸೇವೆಗೈದರು. ತಮ್ಮ ಆಗಾಧವಾದ 


ಕರ್ತವ್ಯನಿಷ್ಠೆಯಿಂದ, ಸಾಹಸ ಮನೋವೃತ್ತಿಯಿಂದ, ಪರಿಶ್ರಮದಿಂದ, ವಾತ್ಸಲ್ಯ, 
ಸಹೃದಯತೆಯಿಂದ ಚೀನಾ ದೇಶದಲ್ಲೆಲ್ಲ "ಮಹಾಮಾನವ' ಎನಿಸಿಕೊಂಡರು. 
ಡಾ. ಕೋಟ್ನಿ ಸ್‌. 

: ೧೯೪೨ ರಲ್ಲಿ ಭಾರತದ ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದ ವರೆಗೂ 
ಸ ತಡಿತ್ರ್ಯ ಹೋರಾಟ ಪ್ರಾರಂಭವಾದಾಗ ಡಾ. ಕೋಟ್ನೀಸ್‌ ತಮ್ಮ 
ಮಾತೃಭೂಮಿಯಲ್ಲಿ ನಡೆದಿರುವ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಬೆಕೆದು 
ಬಹುವಾಗಿ ಹಂಬಲಿಸಿದರು. ತಮ್ಮನ್ನೇ ನಂಬಿ ನೆಚ್ಚಿದ್ದ ಅಲ್ಲಿಯ ದುಃಖಗಳ, 
ತಪ್ತ ಜೀವಿಗಳ ಸೇವೆಯಲ್ಲಿ ನಿರತರಾಗಿದ್ದ ಅವರು ಆ ಸೇವೆಯಿಂದ ಮುಕ್ತರಾಗುವುದೇ 
ಕರಾವಾಯಿತು. ಹಾಗಿದ್ದರೂ ಒಮ್ಮೆ ಹೊರಟೇ ತೀರಬೆಣೆಂದು ಸಿದ್ದರಾಗುತ್ತಿದ್ದಂತೆಯೇ 
ತಾವು ಉಪಚರಿಸುತ್ತಿದ್ದ ರೋಗಿಯ ರೋಗಕ್ಕೆ ತಾವೇ ಬಲಿಯಾದರು. ಈ 
ಮಹಾಮಾನವನ ಸೇವೆಯಲ್ಲಿ ತನ್ನನ್ನು ತಾನೇ ಕಳೆದುಕೊಂಡು ಸೇವೆ ಸಲ್ಲಿಸಿದ 
ಅವರ ಹೆಂಡತಿಯ ಹಾರೈಕೆ ಕೂಡಿ ಬರಲಿಲ್ಲ. ಮಹಾಮಾನವತಾವಾದಿ "ತನ್ನ 
ಮಾತೃಭೂಮಿಯಿಂದ ಬನ ಮೈಲುಗಳ ದೂರದ ದೇಶವೊಂದರಲ್ಲಿ ಆ ದೇಶದ 
ಜನತೆಯ ಸೇವೆಯಲ್ಲಿರುವಾಗಲೇ ಬಷಲೋಕ ತ್ಯಜಿಸಿದರು. ಈ ವಿಭೂತಿಪುರುಷ 
೧೯೪೨ರ ಡಿಸೆಂಬರದಲ್ಲಿ ಚೀನಾ ದೇಶದ ಯೆನ್ನಾನದಲ್ಲಿ ಭಾರತೀಯ ಸಂಸ್ಕೃ ತಿಯ, 


೧೪ ಮೇ ೨೦೦೩ $ ಸಂಕಲನ-೯ ೫೯ 


ಭಾರತೀಯ ಧರ್ಮದ, ಭಾರತದ ಲೋಕಕಲ್ಯಾಣಯುಕ್ತ ಆಚರಣೆಯ ಪ್ರತೀಕವಾಗಿ 
ವಿಶ್ವ ಧರ್ಮಿಯಾಗಿ ಬಾಳಿದ ಡಾ. ಕೋಟ್ನೇಸರು ನಿಧನರಾದರು. 
ಧನಿ ತ ಯಾವ ದೇಶದ ಕಲ್ಕಾಣಕ್ಕಾಗಿ ಇಪ್ಪತ್ತೊ ತ್ರೊಂದು ವರುಷಗಳ ಹಿಂದೆ ಭಾರತದ ಈ 
ಮಹಾಪುರುಷ ತನ್ನ ಸಹಸ ತನ್ನ ಜೀವ, ಅರ್ಪಿಸಿದರೋ ಅದೇ ದೇಶದ 
ನಾಯಕರು, ಸೈನಿಕರು ಇಂದು ಕೃತಪ್ನರಾಗಿ, ಸಮಸ್ತ ದೇಶದ ಉದ್ದಾರದಲ್ಲಿ ಆಪಾರ 
ಸಹಾನುಭೂತಿ ನೀಡಿದ ಈ ಮಹಾ ದೇಶದ ಮೇಲೆ ಅನ್ಕಾಯದ ಆಕ್ರಮಣ 
ಮಾಡಿ, ಆ ಮಹಾ ಆತ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ, ವಂಚನೆಗೈದಿದ್ದಾರೆ. ಆ 
ಆತ್ಮ ಇಂದು ತನ್ನ ತಾಯ್ನಾಡಿಗೆ ಮಾಡಿದ ಚೀನಾ ದೇಶದ ಅನ್ಯಾಯ ಕಂಡು 
ರೋದಿಸುತ್ತಿರಬೇಕು, ದುಃಖತಪ್ತವಾಗಿರಬೆಕು... 
ಧನಿ-೧: ಹಾಗಿದ್ದರೂ ಡಾ. ಕೋಟ್ನೀಸ್‌ರ ಆತ್ಮ ಸದಾ ಜಾಗೃತವಾಗಿದೆ. ಸಮಸ್ತ ಭಾರತದ 
ಜನರ ಹೃನ್ಮಂದಿರದಲ್ಲಿ ನೆಲೆಸಿದೆ. ಇಂಥ ಜಾಗೃತ ಆತ್ಮಗಳು ಇರುವ ವರೆಗೂ 
ಭಾರತದ ಮೇಲೆ ಯಾವ ಅನ್ಕಾಯದ ಪತಾಕೆಯೂ ಹಾರಾಡಲಾರದು. 
೫೨ ಅಯ 
ಣ್ಣು ಧ್ವನಿ: ಹೋಗಿ ಬಾ ಮಗು, ನಿನ್ನ ಸೇವೆ, ತ್ಯಾಗದಿಂದ ಭಾರತದ ಗೌರವ, ಘನತೆ, 
ಕ ಹೆಚ್ಚಿ ಸು. ಹೋಗಿ ಬಾ. 
ಧ್ವನಿ -೨ : ಹೀಗೆ, ಅಂದು ಆಶೀರ್ವದಿಸಿದ ಆ ತಾಯಿಯ ಹರಕೆಯಂತೆ ತನ್ನ ತಾಯ್ನಾಡಿನ 
ಗೌರವ ಹೆಚ್ಚಿಸಿದ ಡಾ. ಕೋಟ್ನೀಸ್‌ ಮತ್ತೆ ಬರಲಿಲ್ಲ. 
ನಿವೇದಕ : (ತುಂಬು ಧ್ವನಿ)" ಹೌದು, ಆತ ಮತ್ತೆ ಬರಲಿಲ್ಲ... 
pd 4 
ಡಾ. ಪಂಚಾಕ್ಷರಿ ಹಿರೇಮಠ, ೧ನೇ ಮುಖ್ಯರಸ್ತೆ, ಜಯನಗರ, ಧಾರವಾಡ-೧ ಥಿ: ೦೮೬ - ೭೭೨೦೭೧ 


ವಿಧಾನಸೌಧ ಮಾಯ | ಲಲಿತೆ ಹಾಸ್ಯೆ 
TEETER ecm ne ಸಿಯ 
ಹ. ಶಿ. ಭೈರನಟ್ಟ 

ಜಾದೂಗಾರರೊಬ್ಬರು " ವಿಧಾನಸೌಧವನ್ನೇ ಮಾಯ ಮಾಡುತ್ತೇನೆ' ಎಂದು ಎದೆತಟ್ಟಿ 
ಹೇಳಿದ್ದನ್ನು ಪತ್ರಿಕೆಯಲ್ಲಿ ಓದಿದಾಗ ನಿಮಗೆ ಹೇಗನ್ನಿಸಿತೋ ಗೊತ್ತಿಲ್ಲ, ನಾನು ಮಾತ್ರ ಹೌಹಾರಿ 
ರಂಗಿಗೆ ಫೋನ್‌ ಮಾಡಿದೆ. 
“ಹೌದು ಸಾರ್‌, ನಾನೂ ಓದಿದೆ. ಎಲ್ಲಾ ಬಿಟ್ಟು ಅವರು ವಿಧಾನಸೌ 

ಗಂಟುಬಿದ್ದರೋ ಗೊತ್ತಾಗ್ತಿಲ್ಲ. ಚಳುವಳಿಗಾರರಿಗೆ ಮೇಲಿದ ಮೊಲೆ ಮುತ್ತಿಗೆ ಹಾಕಲಿಕ್ಕೆ Wie 

ಏಕ್ಸೆ ನ ಸೌದ ಎಂದರೆ ಅದೊಂದೇ. ಅದನ್ನೆ € ಮಾಯ ಮಾಡಿದರೆ ಚರಪಂಗಂದು 
ಆನಾಥರಾಗಿಬಿಡ್ತಾರೆ. ಇದರಲೆ ನೋ ರಾಜಕೀಯ ಇದೆ ಸಾರ್‌. ಬೆಂಕಿ ಇಲ್ಲದೇನೇ ಹೊಗೆ 
ಹೊರಬರಲಿಕ್ಕೆ ಸಾಧ್ಯವಿಲ್ಲ. ವಿರೋಧ ಪಕ್ಷಗಳದೋ ಅಥವಾ ಸ್ವಪಕ್ಬದೊಳಗಿನ 
ಭಿನ ಸಮತೀಯರದೋ ತ ವಾಡ ಇರಬಹುದು ಸಾರ್‌'' ಎಂದು ವಿವರಿಸಿದ. 

ರೈಲು ಹಳಿ ಬಿಟ್ಟಿದೆಯೆದು ಗೊತ್ತಾಯಿತು. ಎಲ್ಲರೂ ತಮ್ಮ ತಮ್ಮ ಮೂಗಿನ ನೇರಕ್ಕೆ 
ಯೋಚಿಸುವವರು. ಇದೀಗ ಒಂದಷ್ಟು ರಾಜಕೀಯ ವ್ಯಕ್ತಿಗಳ ಹಿಂದೆ ಓಡಾಡುತ್ತಿರುವ ಈ 


೬೦ ೪ ಸಂಕಲನ 7೯ $ ೧೪ ಮೇ ೨೦೦೩ 


ಉದಯೋನ್ಮು ಖನಿಗೇ ಇಷ್ಟೊಂದು ರಾಜಕೀಯ ತಲೆಗೇರಿದೆಯೆಂದರೆ ಇನ್ನು ಘಟಾನುಘಟಿ 
ರಾಜಕಾರಣಿಗಳ ಅವಸ್ಥೆ ಏನಾಗಿರಬೇಡ ? ಎಲ್ಲವನ್ನೂ ರಾಜಕೀಯ ದ್ದ ಷ್ಟಿಯಿಂದಲೇ ನೋಡುವ 
ಇವರಿಗೆ "ವಸ್ತುನಿಷ್ಠ' ವಿಚಾರಗಳು ಬರುವದು ಸಾಧ್ಯ ವೇ ಇಲ್ಲ. 
“ಅದನ ಇರಲ್ಲ, ವಿಧಾನಸೌಧ ಮಾಯ ಮಾಡಲು ಜಾದೂಗಾರರಿಂದ ಸಾಧ್ಯವೇ ?” 
ಎಂದು ನೇರವಾಗಿ ಕೇಳಿದೆ. 
“ನಿಜ ಹೇಳ್ಬೇಕೇನ್ಸಾರ್‌ ?'' ಎಂದ | 
ಗಾಬರಿಗೊಂಡೆ. ರಂಗ ಇಷ್ಟು ಬೆಳೆದಿದ್ದಾನೆ ಎಂದು ಗೊತ್ತಿ ರಲಿಲ್ಲ. 
“ಹೌದಪ್ಪಾ, ನಿಜವನ್ನೇ ಹೇಳಿ ಪುಣ್ಯ ಕಟ್ಟಿಕೋ” ಎಂದೆ. 
"ಪ್ರ ತಿ ಜಗತ್ತಿ ಶ್ರಿನಲ್ಲಿ ನಾನು ಸಂಪೂರ್ಣವಾಗಿ ಅನಕ್ಷ ರಸ್ತ ಸಾರ್‌. ನೀವು 
ಗೋಪಿಗೆ ಫೋನ್‌ ಮಾಡಿ” ಎಂದು. ಸಲಹೆ ಕೊಟ್ಟ. 
ನಾನು ಗೋಪಿಗೆ ಫೋನ್‌ ಮಾಡಿ ಶರಣು: ಶರಣೆಂದೆ. 
"ಏನು ಬೆಳಿಗ್ಗೆ ಬೆಳಿಗ್ಗೆಯೇ ಫೋನ್‌ ಮಾಡಿದ್ದು ?'' ಎಂದು ಕೇಳಿದ. 
ವಿಷಯ ಅದೆ. “ಒಳ್ಳೆಯದೇ ಆಯ್ತಲ್ಲ, ನಮಗೆ ವಿಧಾನ ಸೌಧದ ಆವಶ್ಯಕತೆಯಾದರೂ 
ಏನಿದೆ ?'' ಎಂದು ಕೇಳಿದ. ನನಗೆ ಶಾಕ್‌ ಹೊಡೆದ ಹಾಗಾಯಿತು. 
ಇದೇನೋ ಹೀಗೆ ಹೇಳ್ತಿದ್ದೀ ?'' ಎಂದುದ್ದರಿಸಿ ಕೇಳಿದೆ. 
“ಉದ ರ ರಿಸೋದೇನ್‌ ಬಂತು ? ನಿನ್ನ ತಲೆ! ಇಂಥದಕ್ಕೆಲ್ಲಾ ಉದ್ದಾರ ಅನ್ನುತ್ತ 
ಕೂಡ್ರೋದೇ ನಿನ್ನಂಥವರ ಹಣೆಬರಹ.” | 
“ನನ್ನ ಹಣೆಬರಹ ನನ್ನ ಹಣೆಗೇ ಇರುತ್ತದೆ, ಇರಲಿ ಬಿಡು. ಸಮಸ್ಯೆಯ ಮೇಲೆ 
ಸ್ವಲ್ಪ ಬೆಳಕು ಚಿಲ್ಲು” ಎಂದು ಬಿನ್ನವಿಸಿಕೊಂಡೆ. 
“ಇದು ಯಾವ ಯುಗ?” - ಎಂದು ಕೇಳಿದ. ನಾನು ಯೋಚಿಸತೊಡಗಿದೆ. 
“ಯೋಚಿಸುತ್ತ ತಲೆ ಹಾಳು ಮಾಡಿಕೋಬೇಡ. ನಾನೇ ಹೇಳ್ತೀನಿ ಕೇಳು- ಇದು 
ಕಂಪ್ಯೂಟರ್‌ ಯುಗ. ಎಲ್ಲ ರಾಜಕಾರಣಿಗಳೂ ಇನ್ನುಮುಂದೆ ಕಂಪ್ಯೂಟರ್‌ ಮುಂದೆ ಕುಳಿತೇ 
` ದೇಶಸೇವೆ ಮಾಡೋದು. ಮೀಟಿಂಗ್‌ ಗೀಟಿಂಗ್‌ಗಳೆಲ್ಲಾ ಇನ್ಮೇಲೆ ಕಂಪ್ಯೂಟರ್‌ ಮೂಲಕವೇ. 
ಅಂದಮೇಲೆ ವಿಧಾನಸೌಧ ತಾನೇ ತಾನಾಗಿ ಮಾಯವಾಗಿಬಿಡ್ತದೆ. ಅಂಥದಕ್ಕೆ ಜಾದೂಗಾರರಾದರೂ 
ಯಾಕೆ ಬೇಕು ?'' ಎಂದು ನನಗೇ ಪ್ರಶ್ನೆ ಹಾಕಿದ. 
ಇವನ ಫಿಲಾಸಫಿಯನ್ನು ಅರ್ಥ ಮಾಡಿಕೊಳ ಬೇಕಾದರೆ ಸಾಕು ಬೇಕಾಯಿತು. ಇದ್ದದ್ದು 
ಇಲ್ಲವಾಗ್ತದೆ ಅಂದ್ರೆ ಅದಕೆಕೆ ಚಿಂತೆ ಮಾಡುತ್ತೀ ಅನ್ನುವ ಹಾಗೆ ಮಾತಾಡಿಬಿಟ್ಟನಲ್ಲ ! ಈವತ್ತು 
ಕಟ್ಟಡ ಮಾಯವಾಗುತ್ತವೆ, ನಾಳೆ ಗಿಡ ಮಾಯವಾಗುತ್ತವೆ, ನಾಡದು ಮನುಷ್ಯರು ಮಾಯವಾಗ್ತಾರೆ.. 
ಜಗತ್ತೇ ಮಾಯ ! ಛೆ, ಮುಂದೆ ಯೋಚಿಸಲು ಸಾಧ್ಯವಾಗುತ್ತಿಲ್ಲ ! 
“ಏನು ಯೋಚಿಸುತ್ತಿರುವಿ ?” -ಗೋಪಿ ಜೋರಾಗಿ ಕೇಳಿದ. 
“ಯೋಚಿಸಲಿಕ್ಕೆ ತಲೆಯೇ ಓಡ್ತಿಲ್ಲ'' - ಪ್ರಾಮಾಣಿಕವಾಗಿ ಹೇಳಿದೆ. 
“ನಿನಗೆ ನಿಜವನ್ನೇ ಹೇಳಬೇಕೇ ?'' ಎಂದು ಇವನೂ ಕೇಳಿದ. 
ಏನಾಗಿದೆ ಇವರಿಗೆಲ್ಲ ? ನಿಜ ಹೇಳುವುದು ಈಗ ಫ್ಯಾ ಶನ್‌ ಆಗಿಬಿಟ್ಟಿದೆಯೇ ? 
: “ನಿಜವನ್ನೇ ಹೇಳಿ ಪುಣ್ಯ ಕಟ್ಟಿಕೋ ಮಹಾರಾಯಾ'' ಅಂದೆ. 
ಟೆ ವಿಧಾನಸೌಧದ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ, ಕಳಕಳಿ, ಪ್ರೀತಿ ಇದ್ದರೆ 
ವೆಂಕಟರಮಣನಿಗೆ ಮೊರೆಹೋಗು” ಎಂದು ಸಬಹಿ ಕೊಟ್ಟ. 


೧೪ ಮೇ ೨೦೦೩ $ ಸಂಕಲನ- ೯ 6 ೬೧ 


ನಾನು ವೆಂಕಟರಮಣನಿಗೆ PRE ಮಾಡಿದೆ. “ಅಡ್ಡ ಬಿದ್ದೆ ದೇವ್ರೂ'' ಅಂದೆ. 

"ಏನಂಥಾ ಸಂಕಟ ಬಾಡಿದೆ ೪ ಎಂದು ಕೇಳಿದ ವೆಂಕಟರಮಣ. 

"ವಿಷಯ ಹೇಳಿದೆ. “ನಿನಗೆ ವಿಜ್ಞಾನದ ಇತಿಹಾಸ ಗೊತ್ತೇನಯ್ಯಾ ಎಂದು 
ಕೇಳಿದ. ಇದೆಂಥ ಪದಪ್ರಯೋಗ ? ವಿಜ್ಞಾ ನದ ಇತಿಹಾಸ, ಭೂಗೋಲ) ಸಮಾಜ. 
"ಗೊಂದಲವಾಗ್ತಿದೆ, ಸ್ವಲ್ಪ ಬಿಡಿಸಿ ಹೇಳಿ, ಪುಣ್ಯ ಕಟ್ಟಿಕೊಳ್ಳಿ' ' ಅಂದೆ. 

“ ಅರ್ಕಿಮಿಡಿಸ್‌ ಏನು ಹೇಳಿದ್ದ ? ಪೃಥ್ವಿಯ ಬಿಟ್ಟು ಒದು “ಕಡೆ ನಿಂತುಕೊಳ್ಳ ಲಕ್ಕ 
ಹಾಗೂ "ಆನಿಕೆ' ಇಡಲಿಕ್ಕೆ ಸ್ವಲ್ಪ ಜಾಗ ಕೊಡಿಸಿ, ಕೈಯಲ್ಲೊ ಂದು ಉದ್ದ ಗಟ್ಟಿ ಜ್ಯ 
ಕೊಡಿ, ಪೃಥ್ವಿಯನ್ನೇ ಎತ್ತಿ ತೋರಿಸುವೆ ಎಂದಿದ್ದ. ನೆನಪಿದೆಯೇ ? 

""ನನಪಿದೆ. ಆದರೆ ಅದು ವಿಜ್ಞಾನ. ಸನ್ನೆಯ ತತ್ವದ ಆಧಾರದ ಸು ಊಹಿಸಿ 
ಹೇಳಿದ್ದ. ಹಾಗಂತ ಅದನ್ನು ಎಲ್ಲರೂ ಊಹಿಸಿ ಒಪ್ಪ ಬಹುದು. ಆದರೆ... 

“ಆದರೆ ಏನು? 'ಯಾರೂ ಅವನಿಗೆ ನಿಂತುಕೊಳ್ಳಲು ಜಾಗ ಕೊಡಲಿಲ್ಲ, ಅಷ್ಟುದ್ದ 
ಕೋಲನ್ನೂ ಒದಗಿಸಲಿಲ್ಲ. ಪೃಥ್ವಿ ಇದ್ದಲ್ಲೆ ಇದ್ರೆ 

“ಹಾಗೆಯೇ ಈ ವಿಧಾನಸೌಧ ಅಂತೀರಾ ಸ 
“ಮತ್ತೇನು?” 

ಹಾ... ಎಂದು ಸಮಾಧಾನದ ಉಸಿರು ಹಾಕಿದೆ. ಇಷ್ಟು ದೃಢವಾಗಿ ಯಾರಾದರೂ 
ಒಬ್ಬರು ನನಗೆ ಬೇಕಾಗಿದ್ದರು. ಸಂಕಟ ಬಂದಾಗ ವೆಂಕಟರಮಣ ಬನನು ಸುಳ್ಳಲ್ಲ. ಆದರೆ 
ನನ್ನ ಹೆದರಿಕೆಯನ್ನು ಹೋಗಲಾಡಿಸುವ ಸಲುವಾಗಿ ಒಣ ಧೈರ್ಯ ಸುಬ್ಬ ಹೀಗೆ 
ಹೆಳುತ್ತಿರಬಹುದೇ ? 

“ಒಣ ಧೈರ್ಯ ತುಂಬಲು ಹೀಗೆ ಹೇಳುತ್ತಿಲ್ಲ. ನೀನೂ ವಿಚಾರಿಸಿ ನೋಡು. ನಾನೂ 
ಆ ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದಿದ್ದೇನೆ. ಜಾದೂಗಾರನೂ ಆರ್ಕಿಮಿಡಿಸ್‌ನಂತೆ ಎರಡು 
ಕರಾರು "ಹಾಕಿದ್ದಾನೆ. ವಿಧಾನಸೌಧ ಮಾಯ ಮಾಡಲಿಕ್ಕೆ ತಗಲೋ: ವೆಚ್ಚ ಕೊಡಬೇಕಂತೆ, 
ಅವನು ಹೇಳಿದಂತೆ ಟ್ರಾಫಿಕ್‌ ವ ವಸ್ಥೆ ಮಾಡಬೇಕಂತೆ. ವಿಚಾರಿಸು... 

ವಿಚಾರಿಸಿದೆ. ಯಾರಾದರೂ ಅಷ್ಟು ವೆಚ್ಚ ಕೊಡಲು ಮುಂದೆ ಜು ? ಸಾಧ್ಯವೇ 
ಇಲ್ಲ. ಕೊಡ್ತಿನಿ ಅಂದವರನ್ನು ಮೊದಲು ಆದಾಯ ತೆರಿಗೆ ಇಲಾಖೆಯವರು ಎಳೆದು ಒಯ್ಯುತ್ತಾರೆ. 
ಇನ್ನು ಟ್ರಾಫಿಕ್‌ ವ್ಯವಸ್ಥೆ ? ಅದು ಎಂದೆಂದಿಗೂ ಸಾಧ್ಯವಾಗದ ಮಾತು. 

“ ವಿಧಾನಸೌಧಕ್ಕೇನೂ ಅಪಾಯವಿಲ್ಲ” ಎಂದು ಗಟ್ಟಿಸಿ ಹೇಳಿದೆ. ವೆಂಕಟರಮಣ ನಗುತ್ತ 
ಗೋಣು ಹಾಕಿದ. "ಹೀಗೆ ಬಾ ದಾರಿಗೆ'' ಎನ್ನುವಂತೆ “ಆದರೆ ನಿಜ ಹೇಳಬೇಕೆ?” - ಎಂದ. 

ಗರಬಡಿದವನುತೆ ಉಸಿರು ಬಿಗಿಹಿಡಿದೆ. ರಂಗ್‌ ಗೋಪಿ ಹೇಳಿದಂತೆ ಈತನೂ ಹೇಳುವುದೇ ? 
ಫ್ಯಾಶನ್‌ ಬಿಸಿ ಇಮಿಗೂ ತಟ್ಟಿದೆಯೇ ? 

“ನಿಜ ಏನು?” ಎಂದು ದಿಟ್ಟಿಸಿ ನೋಡಿದೆ. 

“ನಮಗೀಗ ಬೆಣಾಗಿರೋದು ವಿಧಾನಸೌಧ ಮಾಯ ಮಾಡುವವರಲ್ಲ ಮಹಾರಾಯಾ” - 
ಎನ್ನುತ್ತ ಉಸಿರು ಹಾಕಿದ. 

“ಮತ್ತೆ ಯಾರು?” - ಆಮಾಯಕನಂತೆ ಕೇಳಿದೆ. 

“ ಸಣ್ಣದಾದರೂ ಪರವಾಯಿಲ್ಲ, ವಿಧಾನಸೌಧದ ಮಾದರಿಯಲ್ಲೇ ನಮ್ಮಲ್ಲೂ ಒಂದು 
ಕಟ್ಟಡ ಆಗಲಿ "ಅಂತ ಅನೇಕ ಜಿಲ್ಲೆಗಳ ತ ಕೇಳ್ತಿದ್ದಾರೆ, ಹೈಕೋರ್ಟ್‌ ೩ ಪೀಠ ಬೇಕು, ಕಟ್ಟಡ 
ಬೇಕು ಅಂತ ಉತ ತ ರದವರಂತೂ . ಎತ್ತರದಿಂದಲೇ ಬೊಬ್ಬೆ ಹಾಕ್ತ ದ್ದಾರೆ, ಗೊತ್ತಲ್ಲ 6 


೬೨ 6 ಸಂಕಲನ-೯ $ ೧೪ ಮೇ ೨೦೦೩ 


“ಹಾಗಾದರೆ ನಮಗೆ ಬೇಕಾಗಿರೋದು ನಿಜವಾಗಿಯೂ ಏನು ? ವಿಧಾನಸೌಧ ಮಾಯ 
ಮಾಡುವವರಲ್ಲ, ವಿಧಾನಸೌಧದಂಥಾ, ಹೈಕೋರ್ಟ್‌ದಂಥಾ ಕಟ್ಟಡಗಳನ್ನು ಕಟ್ಟಿಸೋ 
ವಿಭೂತಿಪುರುಷರು” ಅಂದ. 

ಕಣ್ಮುಚ್ಚಿ ಮನಸಿನಲ್ಲಿಯೇ ಉದ್ಗರಿಸಿದೆ. - ಮುತ್ತಿನಂಥಾ ಮಾತು | : 


6 Vv 
ಹ. ಶಿ. ಭೈರನಟ್ಟಿ, ಭಾಗೀರಥಿ ನಿಲಯ, ವಿನಾಯಕನಗರ, ಧಾರವಾಡ - ೫೮೦ ೦೦೧ 

ಅಜ್ಜನ ಮನೆ ಅಂಗಳದ ಮಾವಿನ ಮರ ಲಲಿತ ಮಾಮರ 
ವಿಜಯಾ ಶ್ರೀಧರ್‌ 


ತಾವೇ ಕಷ್ಟಪಟ್ಟು ಬೆಳೆಸಿದ ಮಲ್ಲಿಕಾ ಮಾವುಗಳನ್ನು ಮಡದಿ ಮಕ್ಕಳ ಜೊತೆ ಕುಳಿತು 
ತಿನ್ನುವಾಗ ಮನೆ ಎಂದರೆ ಸ್ವರ್ಗ ನಮ್ಮ ಯಜಮಾನರಿಗೆ. “ಇಂಥ ಮಾವಿನ ಹಣ್ಣು, ಇಷ್ಟು 
ರುಚಿಯಾದ, ಸಿಹಿಯಾದ ಹಣ್ಣು ಎಲ್ಲೂ ಸಿಗೊಲ್ಲ” ಅಂತ ಹೆಮ್ಮೆಯಿಂದ ಇವರು ಹೆಳಿದರೆ 
ವಕ್ಕಳು, “ಅಪ್ಪ, ನಿನ್ನ ಮಾತು ನಿಜ. ಯಾಕೆ ಬೇರೆ ಹಣ್ಣುಗಳು ಇಷ್ಟು ಸಿಹಿಯಾಗಿರೊಲ್ಲ ?” ಉತ 
ಕೇಳುತ್ತಾರೆ. ಆದರೆ ನನ್ನ ಮನಸ್ಸು ಮಾತ್ರ ಹಣ್ಣನ್ನು ತಿನ್ನುತ್ತಲೇ ಎಲ್ಲೋ ಕಳೆದು ಹೋಗಿರುತ್ತದೆ. 
ನನ್ನ ಮುಖ ನೋಡುತ್ತಲೇ ಇವರಿಗೆ ಎಲ್ಲ ಅರ್ಥವಾಗುತ್ತದೆ. “ಯಾಕೆ, ಅಜ್ಜನ ಮನೆ 
ನೆನಪಾಯಿತೇ?” ಎಂದು ನಗತ್ತಾರೆ “ಹ್ಞೂ ಸ್ವ ಬ್‌ ಆಜ್ಜನ ಮನೆಯಲ್ಲೊಂದು ಮಾನಿನ ಮರವಿತ್ತು.” 
ಅಂತ ನಾನು ಪ್ರಾರಂಭಿಸಿದರೆ, ಹ ಮಕ್ಕಳು “ಸಾಕು ಪುರಾಣ, ಏನೇ ಒಳ್ಳೇ ವಸ್ತು, ಹಣ್ಣು, 
ಹೂವು ಸಿಗಲಿ ನನ್ನ ಅಜ್ಜನ ಮನೆ ಅಂತ ಪ ಪ್ರಾರಂಭ |” ಅಂತ ನಗುತ್ತಾರೆ. ಸುಮ್ಮನಾಗುತ್ತೇನೆ. 
ಆದರೆ ಮಾವಿನಹಣ್ಣು ತಿಂದು ಮುಗಿದರೂ ಮನಸ್ಸು ಅಜ್ಜನ ಮನೆ ಮಾವಿನ ಮರದಿಂದ 
ಹೊರ ಬರುತ್ತಿರಲಿಲ್ಲ. ಪ್ರತಿ ವರ್ಷ ಮಾವಿನಹಣ್ಣು ತಿನ್ನುವಾಗ ಅದು ಕಾಡುತ್ತಲೇ ಇರುತ್ತದೆ. 
ಮಲೆನಾಡಿನ ಶಿರ್ಶಿಯ ಹತ್ತಿರದ ಹಳ್ಳಿಯ ನನ್ನ ಅಜ್ಜನ ಮನೆ ತುಂಬಾ ದೊಡ್ಡದು. 
ಅದರ ಅಂಗಳ ಇನ್ನೂ ವಿಶಾಲ. ಅಂಗಳದ ಒಂದು ಬದಿಯಲ್ಲಿ ದೊಡ್ಡ ದರೆ. ಅದರ ಮೇಲೆ 
ಒಂದು. ಪಾಯರಿ ಮಾವಿನಮರವಿತ್ತು. ಅಜ್ಜನ ಮನೆಯ ಬೆಟ್ಟದ ತುಂಬಾ ಗೇರು, ಮಾವು, 
ಹಲಸಿನ ಮರಗಳಿದ್ದವು. ಈಗಿನವರು ಹೆಸರೂ ಕೆಳದ ಕರಿ ಈಸಾಡು, ಬಿಳಿ ಈಸಾಡು, ಮಲಗೋವಾ, 
ಪತ್ತೆ ಈಸಾಡು, ನೀಲಂ, ಮಾಣಿಭಟ್ಟ.... ಇತ್ಯಾದಿ ಮರಗಳಿಂದ ತುಂಬಿತ್ತು ಬೆಟ್ಟ. 
ಆದರೆ ಮನೆ ಅಂಗಳಕ್ಕೆ ಹೊಂದಿಕೊಂಡಿದ್ದ ಈ ಪಾಯರಿ ಮಾವಿನ ಮರದ್ದೇ ಒಂದು 
ವಿಶೇಷ. ಒಳ್ಳೇ ಕಸಿ ಜಾತಿಯ ಮಾವಿನಮರ ಕಾಡು ಮಾವಿನ ಮರಕ್ಕಿಂತ ದೊಡ್ಡದಾಗಿ, 
ಬಲಿಷ್ಠವಾಗಿ ಬೆಳೆದಿತ್ತು. ಬೇಸಿಗೆಯ ಕಾಲದಲ್ಲಿ ಇಡೀ ಅಂಗಳವನ್ನು ತಂಪಾಗಿಡುತ್ತ ಸಾವಿರಾರು 
ಸಿಹಿಯಾದ ಮಧುರವಾದ ಪರಿಮಳದ ಎರಡೂ ಕೈಯ ೫ ಬೊಗಸೆ ತುಂಬುವಷ್ಟು ದೊಡ್ಡ ದಾದ 
ಹಣ್ಣುಗಳನ್ನು ನೀಡುತ್ತಿತ್ತು. 
ಈ ಮರದ ಹಣ್ಣುಗಳನ್ನು ಕೀಳುವುದು ದೊಡ್ಡ ಸಮಸ್ಯೆಯಾಗಿತ್ತು. ಬೆಟ್ಟದ ತುಂಬೆಲ್ಲಾ 
ಹರಡಿದ್ದ ಮಾವಿನಮರಗಳು ಪೊದೆಗಳಂತೆ ಇದ್ದು, ಮಕ್ಕಳೂ ಬಲಿತ ಕಾಯಿ ಕೊಯ್ದು ಅಜ್ಜನ 
ಮನೆ ಮಹಡಿಯ ಒಂದು ಕೋಣೆಯಲ್ಲಿ ಹುಲ್ಲು ಹರಡಿ ಹಣ್ಣು ಹಾಕುತ್ತಿದ್ದೆವು. ಫೆ ಮರದ 


೧೪ ಮೇ ೨೦೦೩ ೪ ಸಂಕಲನ -೯ « ೬೩ 


ಹಣ್ಣನ ನ್ನು ಮಾತ್ರ ಮಾವ ಪ್ರಭು ಆಳುಗಳ ಸಹಾಯದಿಂದ ಕಿಳಿಸುತ್ತಿದ್ದ. ಈ ಪ್ರಭು ನಮ್ಮ 
ಸೋದರಮಾವ. ಮಾವಿನಮರಕ್ಕಿಂತ ಮೊದಲು ಈ ಮಾವನ ಬಗ್ಗೆ ಹೇಳಲೇಬೇಕು. 

ನಮ್ಮ ಅಮ್ಮ ನಮ್ಮ ಅಜ್ಜನ ಏಕಮಾತ್ರ ಪುತ್ರಿ. ಅಕ್ಕ -ಅಣ್ಣ-ತಮ್ಮ ಯಾರೂ 
ಇರದ ಅಮ್ಮ ನಿಗೆ ನಾವು ನಾಲ್ವರು ಮಕ್ಕ ಳು. ಆದರೆ ಅಜ್ಜ ತನ್ನ ತಮ್ಮ ನ ಮಗ "ಪ್ರಭುವನ್ನು 
ತನ್ನ ಮಗನಂತೆ ಮನೆಯಲ್ಲಿ ಇಟ್ಟು ಕೊಂಡಿದ್ದ. ಹೂಟ" MT ಬುದ್ದಿ ವಂತನೂ 
ಆಗಿದ್ದ ಪ್ರಭು ನಾವು ಕನ್ನಡ ಶಾಲೆಯಲ್ಲಿ ಓದುತ್ತಿದ್ದಾಗ ಬೆಳಗಾವಿಯಲ್ಲಿ ಕಾಲೇಜು ಓದುತ್ತಿದ್ದ. 
ನಮ್ಮ ಅಜ್ಜನ ಹಳ್ಳಿಯಲ್ಲಿ ಪ್ರಥಮವಾಗಿ ಕಾಲೇಜು ಕಟ್ಟೆ ಹತ್ತಿ ದವನಾದ್ದ ರಿಂದ ಎಲ್ಲ ರೂ 
" ಅವನನ್ನು ಗೌರವಿಸುತ್ತಿ ದ್ದ ರು. 

ಹಳ್ಳಿಯ ಜನರಿಗೆ, ಆಳುಗಳಿಗೆ, ನಮಗೆ ಅಂದರೆ ಮಕ್ಕಳಿಗೆ ಆತ ತುಂಬ ಆಕರ್ಷಕ 
ವ್ಯಕ್ತಿಯಾಗಿದ್ದ. ನಮ್ಮ ತಾಯಿಯನ್ನು "ಅಕ್ಕಾ ಬಾಯಿ” ಎಂದು ಸ ಅವಳ ಹಿಂದೆ- 
ಮುಂಡೆ ಓಡಾಡುತ್ತ ಕಾಲೇಜಿನ ನೂರಾರು ಕಥೆ ಹೆಳುತ್ತಿದ್ದ. ಮಾವ ಹೆಳುತ್ತಿದ್ದ ಕಾಲೇಜಿನ 
ಘಟನೆಗಳು, 'ಹಿಂದೀ ಸಿನೆಮಾ ಹಾಡುಗಳು ನಮಗೆ ಅದ್ಭುತ ನೊಣವನ್ನು ತೊರಿದಂತಾಗುತ್ತಿತ್ತು. 

ಅವನೇ ಹೇಳಿದ್ದು "ಹಬ್ಬು' ಎಂಬ ತನ್ನ ಗೆಳೆಯನ ಕತೆ. ಈ ಹಬ್ಬು ಮಾವನ ಗೆಳೆಯ. 
ಮಾವನ ಹಾಗೆ ಭೌತಶಾಸ್ತ್ರದಲ್ಲಿ ಬಿಎಸ್ಸಿ ಮಾಡುತ್ತಿದ್ದ. ಮಾವನ ಜೊತೆ ಒಂದೇ 
ರೂಮಿರಲ್ಲಿರುತ್ತಿದ್ದ. ಈ ಹಬ್ಬು ನೀಳಕಾಯದ, ಹೆಣ್ಣು ಧ್ವನಿಯ ಜೋರು ಸ್ವಭಾವದ ಯುವಕ. 
ಒಮ್ಮೆ ಮಾವನನ್ನು ಹುಡುಕಿಕೊಂಡು ಊರಿನಿಂದ ಬಂದ ಅವನ ಹಳೇ ಗುರುಗಳಿಗೆ, ಮಾವನ 
ರೂಮಿನಲ್ಲಿ ಹೆಣ್ಣು ಕಂಠ ಕೇಳಿ ಸಂಶಯ ಬಂದಿತಂತೆ. ನಂತರ ಈ ಹೆಣ್ಣು ಕಂಠದ ಒಡತಿ 
ಗಂಡು ಅಂತ ಗೊತ್ತಾದಾಗ ಅಚ್ಚ ರಿ ಪಟ್ಟಿದ್ದರಂತೆ. 

ಹಾಗೆಯೇ ಮಾವ ಓಂದೀ ಚಲನಚಿತ್ರ ಗೀತೆ ಹಾಡುತ್ತ ಮೀನಾಕುಮಾರಿಯ ಕಥೆ 
ಹೇಳಿದ್ದ. ಒಂದು ಸಿ ನೇಮಾ ಶೂಟಿಂಗ್‌ನಲ್ಲಿ ಮೀನಾಳ ಎಡಗೈ ಕಿರುಬೆರಳು ತುಂಡಾಯಿತಂತೆ. 
ಅಂದಿನಿಂದ ಆಕೆ ಯಾವುದೇ ಚಿತ್ರದಲ್ಲಿ ನಟಿಸುವಾಗ ಬಹಳ ಕಲಾತ್ಮಕವಾಗಿ ತನ್ನ ಸೀರೆ 
ಸೆರಗಿನಲ್ಲಿ ಆ ಕೈಯನ್ನು ಮರೆಮಾಡಿ ಅಭಿನಯಿಸುತ್ತಾಳಂತೆ. ಅದನ್ನು ಕೇಳಿ ನಮಗೆ ಆಶ್ಚ' ರ್ಯವೋ 
ಆಶ್ಚರ್ಯ. ಮಾವ ಹಾಗೆ ಹೇಳಿ ೩ ದಶಕಗಳು ಕಳೆದು ಹೋಗಿದ್ದರೂ, ಮೀನಾಕುಮಾರಿಯ 

ಚಿತ್ರ ಎಲ್ಲೇ ನೋಡುತ್ತಿರಲಿ ಅವಳ ಕೈಗಳನ್ನೇ ಗಮನಿಸುವಂತಾಗುತ್ತ ಹ್‌. 

ಹೊಸ- ಹೊಸ ಆಟಗಳನ್ನು ಆತನೇ ಕಲಿಸಿದ್ದು. ಸದಾ ಕುಂಟಾಟ, ಚೆನ್ನೆಮಣೆ ಅಥವಾ 
ಆಳುಗಳಿಂದ ಕಲಿತ ಇಸ್ಪೀಟು ಮುಂತಾದ ಆಟಗಳಷ್ಟೇ ಗೊತ್ತಿದ್ದ ನಮಗೆ ಚದುರಂಗ, ಕೇರಂ, 
ಕ್ರಿಕೆಟ್‌, ಬ್ಯಾಡ್‌ಮಿಂಟನ್‌ ಆಟ ಕಲಿಸಿದ್ದೇ ಆತ. ಅಜ್ಜನಿಂದ ನಮಗಾಗಿ ಚೆಸ್‌ ಬೋರ್ಡ್‌, 
ಕೇರಂ, ಬ್ಯಾಟು ಬಾಲು ತರಿಸಿ ಕೊಟ್ಟಿದ್ದ . ಮಾವ ರಜೆಗೆ ಬಂದಾಗ ಅಮ್ಮ-ಅಜ್ಜಿ ನಾನಾ 
ತರದ ಹಪ್ಪಳ, ಬಾಳಕ-ಗುಳಂಬ ಮಾಡುತ್ತಿದ್ದರು. ಮಾವ ಅಡಿಗೆ ಮನೆಯಲ್ಲೇ ಕುಳಿತು 
ಹಲವಾರು ಇಡೆ ಹೇಳುತ್ತ ಈ ತಿಂಡಿಗಳನ್ನು ತಯಾರಿಸಲು ತಾನೂ ಸಹಾಯ ಮಾಡುತ್ತಿ ದ್ದ. 
ಹಾಗಾಗಿ ಮಾವ ಬಂದನೆಂದರೆ ನಮಗೆ ಹಬ್ಬ. 

ಮಾವ ಮಾವಿನಮರದಿಂದ ಹಣ್ಣು ಗಳನ್ನು ಇಳಿಸುವುದರಲ್ಲೂ ಸಿದ್ಧ ಹಸ್ತ ನಾಗಿದ್ದ. 
ಉದ್ದವಾದ ದೋಟಿಗೆ ಜಲ್ಲಿ ಕಟ್ಟ ತುಂಬ ನಾಜೂಕಾಗಿ ಬಲಿತ ಕಾಯಿಗಳನ್ನು ಇಿಸಬೆಕಾಗಿತ್ತು. 
ಏಪ್ರಿಲ್‌-ಮೇ ರಜೆಗೆ ಮಾವ ಬಂದಾಗ ನಾವು ನಮ್ಮ ಊರಿನಿಂದ ಅಜ್ಜನ ಮನೆಗೆ 
ಹೋಗುತ್ತಿದ್ದೆವು. ಸರಿ, ಮಾವ ಬಂದಾಗಲೇ ಮಾವಿನ ಹಣ್ಣಿನ ಶ್ರಾಯ. ಹಾಗಾಗಿ 


೬೪ « ಸಂಕಲನ -೯ $ ೧೪ ಮೇ ೨೦೦೩ 


ಮಾವಿನ ಕಾಯಿಗ ಳನ್ನು ಕೀಳಿಸಿ ಮಹಡಿಯಲ್ಲಿ ಹುಲ್ಲು ಹಾಸಿ ಹಣ್ಣು ನಎಪ್ರದರಲ್ಲಿ ಮಾವ 
ಮುಖಂಡ. ಅವನ ಬಾಲವಾಗಿ ನಾವು ನಾಲ್ಕು ಮಕ್ತ ಳು. | ಗೇರುಹಣ್ಣು ತಿನ್ನುತ್ತ 
ಮಾವನಿಂದ ಹೊಸ ಕಥೆ, ಹೊಸ ಆಟ ಕಲಿಯುತ್ತ ರಜೆ ಬೇಗ ಮುಗಿದೇ ಹೋಗುತ್ತಿತ್ತು. 
ಮಾವ ತಿರುಗಿ ಬೆಳಗಾವಿಗೆ ಹೊರಟನೆಂದರೆ ನಮ್ಮ ಕಣ್ಣ ಲ್ಲಿ ನೀರು. ಕ 

ಒಂದು ರಜೆಯಲ್ಲಿ ಮಾವ ಬಯಲು ಸೀಮೆಯ ಜನರು ಯಾರಿಗೆ ಮಾವ ಎನ್ನುತ್ತಾರೆ 
ಎಂಬುದನ್ನು ವಿವರಿಸಿದ್ದ. ನಾವು ತಾಯಿಯ ತಮ್ಮನಿಗೆ ಮಾವ ಎನ್ನುತ್ತೇವೆ. ಆತ ತಾಯಿಯಷ್ಟೇ 
ಪ್ರಿಯನಾದ ಪೂಜ್ಯ ವ್ಯಕ್ತಿ. ಆದರೆ ಕೆಲವು ಪ್ರದೇಶದ, ಜಾತಿಯ ಜನ ಮಾವನಿಗೆ ಮಗಳನ್ನು 
ಕೊಡುತ್ತಾರಂತೆ. ಅಂದರೆ ಅಕ್ಕನ ಮಗಳನ್ನು ತಮ್ಮನಿಗೆ ಕೊಡುತ್ತಾರಂತೆ. ನಾವು ಹವ್ಯಕರು 
“ಭಾವ' ಎಂದ ಹಾಗೆ ಅವರು "ಮಾವ' ಅನ್ನುತ್ತಾರಂತೆ. ಅಕ್ಕನ ಗಂಡ ನಮ್ಮಲ್ಲಿ "ಭಾವ'ನಾದರೆ 
ಅಲ್ಲಿ “ಮಾವ' ಎನ್ನುತ್ತಾರಂತೆ. ತುಂಬ ಅಚ್ಚರಿಯಾಗಿತ್ತು. ನಂತರ ಬಸವರಾಜ ಕಟ್ಟೀಮನಿಯವರ 
ಕಾದಂಬರಿ ಓದಿದಾಗ, ಕನ್ನಡ ಸಿನೇಮಾ ನೋಡಿದಾಗ, ಗಂಡನಾಗುವವನ್ನು "ಮಾವ' "ಮಾವ' 
ಎಂದು ಕರೆಯುವುದನ್ನು ನೋಡಿದಾಗಲೆಲ್ಲ ನಮ್ಮ ಈ ಮಾವನ ಮಾತು ನೆನಪಾಗುತ್ತಿತ್ತು. 

ಮಾವ ದೊಡ್ಡವನಾದ. ನಾವೂ ಬೆಳೆದೆವು. ಆದರೂ ದೀಪಾವಳಿ, ದಸರಾ ರಜೆಗಳಲ್ಲಿ 
ಅಜ್ಜನ ಮನೆ ಅಂಗಳದ ಮಾವಿನಮರದ ನೆರಳಲ್ಲಿ ನಮ್ಮ ಸಂಜೆಗಳು ಕಳೆದವು. ಮಾವನ ಕಥೆ 
ಕೇಳುತ್ತ ನಮ್ಮ ಹೈ ಸ್ಕೂಲ್‌ ಕಥೆ ಹೇಳುತ್ತ ಬರ್ಷಗಳು ಉರುಳಿದವು. ಮಾವ ಭೌತಶಾಸ್ತ್ರ ದಲ್ಲಿ 
ಎಂಎಸ್‌ಸಿ ಮಾದ ಏರ್‌ಫೆ ರ್ಸ್‌ ಸೇರಿದ. ಅದು ಶಿರ್ಶಿ ಊರಿಗೇ. ದೊಡ್ಡ ಸಾಧ ಧನೆ, ಆ 
ಕಾಲಕ್ಕೆ. ನಂತರ ಮಾವ ಊರಿಗೆ ಬಂದಾಗಲೆಲ್ಲ ಇನ್ನಷ್ಟು ರೋಚಕ ಸುದ್ದಿಗಳು. ಏರ್‌ಫೋರ್ಸ್‌ 
ಆಯ್ಕೆ ಮಾಡುವ ವಿಧಾನ, ಪರಿಣ್ಣೆಗಳು, ನಂತರ ಕಠಿಣ ತರಬೇತಿ ಮುಂತಾದ ವಿಷಯ ಕೇಳುತ್ತ 
ಅಜ್ಜ-ಅಜ್ಜಿ ಹೆದರುತ್ತಿದ್ದರು. ಆಗ.ಮಾವ ಹೆಳುತ್ತಿದ್ದ, “ಜೀವನದಲ್ಲಿ ಹಾಸಿಗೆಯಲ್ಲಿ ಸಾಯುವವರೇ 
೯೯ ೫ ಜನ. ಸಾಹಸದಲ್ಲಿ ಸಾಯುವವರು ೧% ಜನ ಮಾತ್ರ.” ಹಾಗೆಯೇ ತನ್ನ ಕೆಲಸ ಯುದ್ಧ 
ಮಾಡುವುದಲ್ಲ, ಯುದ್ಧ ಮಾಡುವವರಿಗೆ ತರಬೇತಿ ಕೊಡುವುದು. ಇನ್ನೂ ಹೆಚ್ಚಿ ಕಿನ ವಿವರ 
- ಹೇಳಬಾರದು ಎನ್ನುತ್ತಿದ್ದ. ” ವಿಶಾಲವಾದ ಕಣ್ಣುಗಳು ದೊಡ್ಡ ಮೀಸೆಯ ಮಾವ. ತುಂಬ 5 ಕೋಮಲ 
ಹೃದಯವುಳ್ಳ ವಾಗಿದ್ದ. 'ಮಾಮಗೆ ಅನುರೂಪಳಾದ ಹೆಣ್ಣನ್ನು ಅಮ್ಮನೇ ಆರಿಸಿದ್ದು. ನೇರ - ಸರಳ 

ಸ್ವಭಾವದ ಆತ ವಿದ್ಯಾಮತೆ, ಪದವೀಧರೆ, ಬದ್ಧಿಮತ ವಡೆ, ಮಾವನಷ್ಟೇ ಆತ್ತೆಯೂ ನಮಗೆ ಪ್ರಿಯಾದನು 

ನಮ್ಮ ಮದುವೆ - ನೌಕರಿ ಹಾಗೂ ನಾನಾ ಕಾರಣಗಳಿಂದ ನಾವೆಲ್ಲರೂ ಬೇರೆ ಬೇರೆ 
ನಗರಗಳಲ್ಲಿ ನೆಲೆಸುವಂತಾಯಿತು. ನಮ್ಮ-ನಮ್ಮ ಸಂಸಾರ ತಾಪತ್ರಯ. ಮಾವ: ಇರುವುದೇ ಡೆಲ್ಲಿ, 
ಕಾಶ್ಮೀರ್‌, ಪಂಜಾಬ್‌ಗಳಲ್ಲಿ. ಹಾಗಾಗಿ ಭೇಟಿ ಅಪರೂಪವಾಯ್ತು. 

ಆ ಒಂದು ವರ್ಷ ಅಪರೂಪಕ್ಕೆ ಅಜ್ಜನ ಮನೆಯಲ್ಲಿ ಎಲ್ಲ ಸೇರಿದೆ ವು, ಮೇ ತಿಂಗಳ 
ಕೊನೇ : ವಾರ. ಅಂಗಳದ ss ಮಾವಿನಮರ ಹಿಂದೆ BE ಬಾರದಷ್ಟು 
ಮಾವಿನ ಕಾಯಿಗಳಿಂದ ತುಂಬಿ ಜಗ್ಗುತ್ತಿತ್ತು. “ಈ ಪಾಟಿ ಕಾಯಿ ಬಂದಿರುವುದು ಏನೋ 
ಕೇಡುಗಾಲ” ಅಂತ ಕೆಲಸದ ಆಳುಗಳು: ಹೇಳುತ್ತಿದ್ದರು. ಯಾರೇ ಮನೆಗೆ ಬಂದರೂ ಅಂಗಳದಲ್ಲಿ 
ಒಂದು ಕ್ಷಣ ನಿಂತು "ಅಬ್ಬಾ' ಎನ್ನುತ್ತಿದ್ದರು. ಅಜ್ಜಿ ಮಾವಿನ 2 ಮರಕ್ಕೆ ದೃಷ್ಟಿಯಾಗಬಾರದೆಂದು 
ಕಣ್ಣು ಗಃ ಬಾಯಿ ಬರೆದ ಮಡಿಕೆ ಕಟ್ಟಿದ್ದ ರುಃ 

ಆ ರಾತ್ರಿ ಅಕಾಲದಲ್ಲಿ ಗುಡುಗು-ಸಿಡಿಲು-ಭಾರೀ ಮಳೆ ಬಂತು. ಅಂತಿಂಥ ಮಳೆಯಲ್ಲ. 
ಮನೆಯೇ ಮುರಿದು ಬೀಳುವಂತೆ, ಹಳ್ಳಿಯೇ ಮುಳುಗಿ ಹೋಗುವಂತೆ! ಮಕ್ಕಳಿಗಿಂತ ದೊಡ್ಡವರೇ 
ಹೆದರುವಂತೆ. ಬಾಗಿಲು ತೆರೆದು ಹೊರ ಬರಲು ಹೆದರಿಕೆ. ರಾತ್ರಿ ಪೂರ್ತಿ ಮಳೆ ಸುರಿದು ಬೆಳಗಿನ 


೧೪ ಮೇ ೨೦೦೩ $ ಸಂಕಲನ 7೯ * ೬೫ 


ಜಾವ ಕಡಿಮೆಯಾಗಿತ್ತು. ಬೆಳಗ್ಗೆ ಎದ್ದು ಮುಯಾಗಿಲು ತೆರೆದರೆ ಮಾವಿನಮರ ಪೂರ್ತಿ ಅಂಗಳದಲ್ಲಿ 
ಒರಗಿತ್ತು. ಅಂಗಳದ ತುಂಬ ದೊಡ್ಡ ದೊಡ್ಡ ಮಾವಿನಕಾಯಿಗಳು, ಎಲೆಗಳು ಹಾಗೂ ಟೊಂಗೆಗಳು 
ಅಜ್ಜ NE ಸಹಾಯದಿಂದ 'ಮಾವಿನಮರದ ಟೊಂಗೆಗಳನ್ನು ಕಡಿಸುತ್ತಿದ್ದ. ನಮ್ಮ 
ಮಕ್ಕಳು ಹುಳಿ-ಸಿ ಹಿ ಮಾವಿನಕಾಯಿ ಹೋಳುಗಳನ್ನು ಉಪ್ಪು ಹಚ್ಚಿ ತಿನ್ನುತ್ತಿದ್ದ ರು. ಅಜ್ಜಿ- 
ಅಮ್ಮ ಮಾವಿನಕಾಯಿ ಗುಳಂಬ ಮಾಡಲು ಕುಳಿತಿದ್ದರು. ಅಜ್ಜ- -ಅಜ್ಜೆ, ಅಪ್ಪ, ಮೊಮ್ಮಕ್ಕ ಛು 
ಆಳುಗಳು, ಅಡಿಗೆಯ ಭಟ್ಟ ಎಲ್ಲರ ಕಣ್ಣ ಲ್ಲೂ ಈ ಸಹತ ಭೀಷ್ಮನುತಿದ್ದ ಮರ 
ಕಂಡು ನೀರು ಸುರಿಯುತ್ತಿತ್ತು. ಆದರೆ ಅಮ್ಮ ಮತ್ತು ಮಾವ ಮಾತ್ರ ನಿರ್ವಿಕಾರವಾಗಿ ತಮ್ಮ 
ಕೆಲಸ ಮಾಡುತ್ತಿದ್ದರು. “ಯಾವುದರ ಯಣ ಎಷ್ಟಿರುತ್ತದೋ, ಅಷ್ಟೇ ಕಾಲ ಇರುವುದು” 
ಎಂಬ ಅಮ್ಮನ ಮಾತಿಗೆ ನಿಜ ಎಂದು ಒಪ್ಪಿಕೊಂಡವನು ಈ ಅಮ್ಮನ ತಮ್ಮ ಮಾವ 
ಮಾತ್ರ. ರಜೆ ಕಳೆದು ಮಾವ ಮಡದಿ, ತನ್ನ ಇಬ್ಬರು ಮಕ್ಕಳೊಂದಿಗೆ ಡೆಲ್ಲಿಗೆ ಹೋಗಿದ್ದ. 
ನಂತರ ನಾವೂ ನಮ್ಮ ನಮ್ಮ ಮನೆ ಸೇರಿದ್ದೆ ವು. ಕೆಲವಾರು ವರ್ಷ ಎಲ್ಲರೂ ಒಟ್ಟಾಗಿ ಸೇರಿ 
ಅಜ್ಜನ ಮನೆಗೆ ಹೋಗಲು ಆಗಿರಲಿಲ್ಲ. ಅಪರೂಪಕ್ಕೆ ಹೋದಾಗ ಅಜ್ಜನ ಮನೆ ಅಂಗಳ, 
ಮಾವಿನಮರದ ನೆರಳಿಲ್ಲದೇ ಬಿಸಿಲಿನಿಂದ ಸುಡುತ್ತಿತ್ತು. 
. ಅಜ್ಜ-ಅಜ್ಜಿ-ಅಪ್ಪ ಗಟ್ಟಿಯಾಗಿರುವಾಗಲೇ ಅಮ್ಮ ಹೃದಯಾಘಾತದಿಂದ ತೀರಿಕೊಂಡಾಗ 
ಆಕಾಶವೇ ಕಳಚಿ ಬಿದ್ದ ತೆ. ಆಗಿತ್ತು. ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಬಹು ಬೇಗ 
ಚೇತರಿಸಿಕೊಳ್ಳುತ್ತಾರೆ. ಅದು ಪ್ರಕೃತಿಯ ನಿಯಮ. ಆದರೆ ಪುತ್ರಶೋಕ ನಿರಂತರವಾದುದು. 
ಏಕಮಾತ್ರ ಪುತ್ರಿಯನ್ನು ಕಳೆದುಕೊಂಡ ಅಜ್ಜ-ಅಜ್ಜಿಯರ ದುಃಖ ಆಗಾಧವಾಗಿತ್ತು. ದೂರದಲ್ಲಿದ್ದ 
. ಮಾವನಿಗೂ ಸುದ್ದಿ ಮುಟ್ಟಿತ್ತು. ಅಮ್ಮ ಸತ್ತ ೧೨ ನೇ ದಿನ ಮಾವನ ಪತ್ರ ಬಂದಿತ್ತು. ನಮ್ಮ 
ಅಮ್ಮನನ್ನು ಸ್ವಂತ ಅಕ್ಕನೆಂದೇ ಭಾವಿಸಿದ್ದ ನಮಗೆಲ್ಲರಿಗೂ ಬಹು ಪ್ರಿಯನಾಗಿದ್ದ ಮಾವ 
ಏನು 'ಬರೆದಿರುಹುದು ಎಂಬ ಕುತೂಹಲ ನಮಗೆ. ಅವನ ಕಾರ್ಯ-ಕರ್ತವ್ಯದ ದೃಷ್ಟಿಯಿಂದ 
ಆತ ಬೇಕೆಂದಾಗ ಬರಲು ಸಾಧ ವಿರಲಿಲ್ಲ. ನಿಜ. ಆದರೆ, ಅವನು ಬರೆದ ಪತ್ರ "ತುಂಬಾ 
ನಿರಾಶೆ ತಂದಿತ್ತು. ಆತ ತುಂಬ ನಿರ್ವಿಕಾರ ಭಾವದಿಂದ, “ನಿಮ್ಮ ದುಃಖದಲ್ಲಿ ನಾನು ಭಾಗಿ. 
ಅಕ್ಕಾಬಾಯಿಯ ಕಾಲ ಮುಗಿದಿತ್ತು” ಎಂದಿಷೆ ಸ್ಟೇ ಬರೆದಿದ್ದ. ಕಾಲ ಎಲ್ಲ ) ವನ್ನೂ, ಎಲ್ಲರನ್ನೂ 
ಬದಲಾಯಿಸುತ್ತ ದೆ ಎಂದುಕೊಂಡು ಸುಮ್ಮನಾಗಿದ್ದೆ ವು. 

' ಅಮ್ಮ ಸತ್ತ ಐದೂವರೆ ತಿಂಗಳ ನಂತರ ಮಾಸಿಕ ಕಾರ್ಯಕ್ಕಾಗಿ ಗೋಕರ್ಣಕ್ಕೆ 
ಹೋಗಿದೆ ವು. 'ಭಟ್ಟ ರ ಮನೆಯಲ್ಲಿ ಅಮ ನ ನೆನಪು ಮಾಡಿಕೊಂಡು ಮಾತನಾಡಿಕೊಳ್ಳುತ್ತ 
ಕುಳಿತಿದ್ದಾ ಗ ಫೋನು ಬಂದಿತ್ತು. ನಿಮಗೇ "ಎನ್ನು ತ್ತ ಅಣ್ಣನಿಗೆ ಭಟ್ಟರು ಫೋನು ನೀಡಿದ್ದ ರು. 
ಊರಿನಿಂದ ಸುದ್ದಿ ಬಂದಿತ್ತು. ಡೆಲ್ಲಿ ಲ್ಲಿಯಲ್ಲಿ ದ್ದ ಮಾವ ತೀರಿಕೊಂಡಿದ್ದ. ಎಂಥ ಸಾವು? "ತನ್ನ 
ಕರ್ತವ್ಯ ಮುಗಿಸಿ. ಮನೆಗೆ ಮರಳಲು ಗೆಳೆಯನ ಸ್ಕೂಟರಿನಲ್ಲಿ ಹಿಂದೆ ಕುಳಿತವನನ್ನು ಮೃತ್ತು 
ಲಾರಿಯ ರೂಪದಲ್ಲಿ ಹಿಂದಿನಿಂದ ಬಂದು ಗುದ್ದಿ ತ್ತು. ಮರಣವನ್ನು ಸದಾ ಎದುರಿಸುತ್ತ 
ಬದುಕುವ ಕ್ಷೇತ್ರದಲ್ಲಿ ಮಾವನಿದ್ದ. ಆದರೆ ಸಾವು ಎದುರಿನಿಂದ ಬರಲು ಹೆದರಿ ಹಿಂಬಾಗಿಲಿನಿಂದ 
ಬಂದಿತ್ತು. ಹೇಡಿ ಸಾವ್ರ! ಅಜ್ಜ-ಅಜ್ಜಿ ಆರು ತಿಂಗಳ ಹಿಂದೆ ಸ್ವಂತ ಮಗಳನ್ನು ಕಳೆದಹೊಂಡಿದ್ದರು. 
ಈಗ ಸ ಸ್ವಂತ ಮಗನಂತಿದ್ದ 5 ವನ್ನು ಕಳೆದುಕೊಂಡಿದ್ದ ರು. 

ಆದರೆ ನಮ್ಮ ನ್ನು ಆ ಕ್ಷಣವೂ ಕಾಡಿದ ಪ್ರಶ್ನೆ, ಮಾವನಿಗೆ ಮರಣದ ಮುನ್ಸೂಚನೆ 
ಇತ್ತೇ ? ಆದ್ದ ರಿಂದಲೇ ನಮ್ಮ ಅಮ್ಮನ ಈ ಪ್ರಿ ತತಿಪಾತ್ರ ತಮ್ಮ, ಅಮ್ಮನ ಹಿಂದೆ ಸದಾ 
"ಅಕ್ಕಾಬಾಯಿ” ಎಂದು ಸುತ್ತುತ್ತಿದ್ದ ಈ ಮಾವ, ಅಮ್ಮನ ಸಾವನ್ನು ಅಷ್ಟು ನಿರ್ವಿಕಾರವಾಗಿ 


೬೬ ಆ ಸಂಕಲನರ ೯ ಭಖ, ೧೪ ಮೇ ೨೦೦೩ 


ಸ್ವೀಕರಿಸಿದ್ದನೇ ? ಅಥವಾ ಆ ಅಕ್ಕ- “ತಮ್ಮನ ಸ್ವಭಾವವೇ ಹಾಗಿತ್ತೇ ? ಇದ್ದಾಗ ಹಲವರಿಗೆ 
ಉಪಕಾರಿಯಾಗಿ, ಸದ್ದಿಲ್ಲದೇ ಮರೆಯಾಗುವ ಜೀವಿಗಳೇ ಇವರು? 

ತಾಯಿ ಸತ್ತ ರೂ ಸೋದರಮಾಮಾರಬೆಕತೆ. ನಮಗೊಬ್ಬ ಸ್ವಂತ ಸೋದರಮ ಸಾವನನ್ನು 
ದೇವರು ಕೊಟ್ಟಿರಲಿಲ್ಲ. ನಮ್ಮ ಅಮ್ಮ, ಅವಳ ಈ ತಮ್ಮ, ತಮ್ಮ ಗುಣ ಸ್ವಭಾವಗಳಿಂದ 
ಒಡಹುಟ್ಟಿ ಎನ ಹತ್ತಿ ರವಾಗಿದ್ದ ರು. ನಮ್ಮ ದುರದೃಷ್ಠ ಷ್ಟ. ಆರು ತಿಂಗಳ. ಅಂತರದಲ್ಲಿ 
'ಅಮ್ಮ ಸ ಇಬ್ಬ ಧೂ "ಕಳೆದುಕೊಂಡಿದೆ ವು. 

ಪ್ರತಿ ಬೇಸಿಗೆ ಬಂದಾಗ, ಸಿಹಿಯಾದ ಮಾವಿನಹಣ್ಣು ಗಳನ್ನು ತಿನ್ನು ವಾಗ, ಅಜ್ಜನ 
ಮನೆ ಅಂಗಳದ ಆ ಪಾಯರಿ ಮಾವಿನಮರ- -ಅಮ್ಮ- -ಅಮ ನ. ತಮ್ಮ ಈ ಸೋದರ 
ಮಾವ ಯಾಕೆ ನೆನಪಾಗಿ ಕಾಡುತ್ತಾರೋ ಏನೋ? ಸಿಹಿ ಹಣ್ಣು ಗಳನ್ನು ತಿನ್ನುವಾಗಲೂ 
ಕಣ್ಣಲ್ಲಿ ನೀರು ತುಂಬುವುದು ಯಾಕೋ ? 
$ ಇ 
ವಿಜಯಾ ಶ್ರೀಧರ್‌, ೧ ನೇ ಮುಖ್ಯರಸ್ತೆ, ರಾಜೇಂದ್ರನಗರ, ಶಿವಮೊಗ್ಗ - ೫೭೭ ೨೦೪ 
$ : (೦೮೧೮) ೨೭ ೮೬೨೭ 


ಪುಸ್ತಕ ಪರಿಶೀಲನೆ 


೧. ಕೆಂಡಸಂಪಿಗೆ : ಬಸವರಾಜ ಸಬರದ, ಪಲ್ಲವಿಪ್ರಕಾಶನ. ಸರಸ್ವತಿಪುರ, ಗುಲ್ಬರ್ಗಾ-೬, 
ಪ್ರ.ಮು. ೨೦೦೧, ಪು. ೮೮, ರೂ. ೪೦/- 

`ಕೆಂಡಸಂಪಿಗೆ' ಡಾ. ಬಸವರಾಜ ಸದರದ ಅವರ ೯ ನೆಯ ಕವನ ಸಂಕಲನ. ಇದರಲ್ಲಿ 
೧೮ ಓದುಗವಿತೆಗಳು, ೧೨ ಆಡುಗವಿತೆಗಳು ಇವೆ. ಓದುಗದಿತೆಗಳಲ್ಲಿ ಲಯವಿದೆ, ಗೇಯತೆಯಿದೆ. 
ಆಡುಗವಿತೆಗಳು ಹೆಚ್ಚಾಗಿ ನಿರೂಪಕಗಳು. ಗದ್ಯಕ್ಕೆ ಸಮೀಪವಾದರೂ ಸಂಕೀರ್ಣ ಅಭಿವ್ಯಕ್ತಿ, 
ಸಾಂಕೇತಿಕತೆ ಮತ್ತು ರಚನಾ ವೈಶಿಷ್ಟ್ಯದಿಂದಾಗಿ ಕವಿತಾಗುಣ ಪಡೆದಿವೆ. ಸಾಮಾಜಿಕ ಬೇಜವಾಬ್ದಾರಿ, 
ಸುತ್ತಲ ಪರಿಸರದ ಆಗುಹೋಗುಗಳಿಗೆ ಕವಿ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಂಘರ್ಷಕ್ಕಿಂತ 
ಪರಸ್ಪರ ಹೊಂದಾಣಿಕೆ ಮುಖ್ಯ ಎಂಬುದನ್ನು ಕೆಳಗಿನ ಸಾಲುಗಳಲ್ಲಿ ಕಾಣಬಹುದು. “ನೆಲದ 
ಮೇಲೇಕೆ ಮುನಿಸು ಮುಗಿಲಿಗೆ/ಹೂ: ಹಣ್ಣು ಬೇಕಲ್ಲವೆ ನಮಗೆ-ನಿಮಗೆ ?/ಮತ್ತೇಕೆ ನಮ್ಮ 
ನಿಮ್ಮ ಮುಖ/ಆಚೆ-ಈಚೆಗೆ 1” ಎಂದು ಪ್ರಶ್ನಿ ಸುವ ಕವಿ "ಅವರೂ ನಮ್ಮವರು/ಜೇನುಗೂಡಿಗೆ 
ಕಲ್ಲು ಹೊಡೆದವರು/ಇವರೂ ನಮ್ಮವರು/ ಬೆಳದಿಂಗಳ ಬಚ್ಚಿಟ್ಟ ವರು' ಎಂದು ಉತ್ತರಿ ಸಿದ್ದಾರೆ. 
ಸಬರದ ಅವರ ಕವನಗಳಲ್ಲಿ ಜಾಜಿಮಲ್ಲಿ. ಗೈ ಮುಳ್ಳುಬೇ ಲಿ, ಮಲ್ಲಿ ಗೆ ಸಂಕೇತಗಳಾಗಿ ಮತ್ತೆ 
ಮತ್ತೆ ಪುನರಾವರ್ತನೆಗೊಂಡಿವೆ. ಬಿರಿದ ನೆಲ್ಲ ಹರಿದ ಮುಗಿಲು, ಮಾವು ! ಬೇವುಗಳಿಗೆ ಪೇಟೆಂಟ್‌ 
ಇತ್ಯಾದಿ, ಪರಿಸರ-ರಾಜಕೀಯ ಸ್ತಿ ತ್ಯಂತರಗಳಿಗೆ ಯುಗಾದಿ ಸಾಕ್ಷಿಯಾಗಿರುವುದರ ಜೊತೆಗೆ ಪ್ರತಿ 
ವರುಷ ಹೊಸ ಹುರುಪು ನೀಡುತ್ತದೆ. "ಅಹಲ್ಕೆಯಂತೆ ರಾಮನಿಗಾಗಿ ಕಾಯಬೇಕಾಗಿಲ್ಲ! 
ದ್ರೌಪದಿಯಂತೆ ಕೃಷ್ಣನಿಗಾಗಿ ಅಂಗಲಾಚಬೇಕಾಗಿಲ್ಲ/ಕೈಕೋಳ ಕಿತ್ತೊ ಗೆದು- ಮೇಲೇಳು/ಗುಡ್ಡ- 
ಬೆಟ್ಟಗಳಿಲ್ಲ ತಲೆಬಾಗುತ್ತ ವೆ' ಎಂಬ ಸಾಲಿನಲ್ಲಿ ಬಸಲಾಗುತಿ. ರುವ ಮೌಲ್ಯಗಳನ್ನು ದಾಖಲಿಸುವುದು 
ಕಾ ಆಶಯವಾಗಿದೆ. ನೆಲದ ಜೋಗುಳ, : ಐವತ್ತರ ಸಂಭ್ರಮದಾಗ ಅಜ್ಜನ ನೆನಪು, 
ಅಂಗವಿಕಲತೆ, ಬೆರಗು ಮುಂತಾದುವು ನೆನಪಿಡಬಹುದಾದ ಯಶಸ್ವೀ ಕವನಗಳು. 
-— ಡಾ. ಎ. ಮುರಿಗೆಪ್ಪ, ಭಾಷಾಶಾಸ್ತ್ರ ಪ್ರಾಧ್ಯಾಪಕರು, ಕ. ಅ. ಪೀಠ, ಕ.ವಿ.ವಿ; ಧಾರವಾಡ- ೩ 


೧೪ ಮೇ ೨೦೦೩ $ ಸಂಕಲನ -೯ $ ೬೭ 


೨. ಬಾನರಂಗ : ಡಿ. ಎನ್‌. ಅಕಿ ಕವಿಕುಂಚ ಪ್ರಕಾಶನ, ಗೋಗಿಪೇಠ, ತಾ. ಶಹಾಪುರ, 
ಪ್ರ.ಮು. ೨೦೦೧, ಪು. ೧೭೧, ರೂ. ೮೦/- 

ಡಿ. ಎನ್‌. ಅಕ್ಕಿ ಅವರ `ಬಾನರಂಗ' ೬ ರೇಡಿಯೋ ನಾಟಕಗಳನ್ನೊಳಗೊಂಡ ಕೃತಿ. 
ಈ ಸಂಕಲನದಲ್ಲಿ ಬುದ್ಧ, ಬಸವಣ್ಣ, ಮಹಾವೀರರ ಕುರಿತ ನಾಟಕಗಳು ದೈವತ್ತ, ಭಕ್ತಿ ಕುರಿತ 
ಅನೇಕ ಒಳ್ಳೆಯ ಸಂದೇಶಗಳನ ನ್ನು ನೀಡಿದರೆ, “ಜಿಳಕಿನೆಡೆಗೆ' ನಾಟಕದಲ್ಲಿ, ಅಂಧನೊಬ್ಬ ನಿಗೆ 
ಜೀವನ ನೀಡುವ ತ್ಯಾಗಿ ಹೆಣ್ಣು ಮಗಳ ಗ್‌ "ಧರ್ಮಸಂಕುಲ' ಹಾಸ (ನಾಟಕವನಿಸಿದರೂ 
“ಡಾ ಜಾ ಪುರುಷನಿಗೆ ಮಾರ್ಗದ :ಭಾವಸಂಗಮ' ಭಾವೈಕ್ಯ ಸಾರುವ ನಾಟಕ. 

ಎಲ್ಲ ನಾಟಕಗಳೂ ಒಳ್ಳೆ ಯ ನಟ ಕೂಡಿವೆ. ಷು ಸೊಗಸು 
ಅನನ್ಯ ವಾಗಿದೆ. ಹಳ್ಳಿಯ ಪಾತ್ರಗಳ ಸಂಭಾಷಣೆ, : ದೈವಭಕ್ತಿ ಯ ಸಂಭಾಷಣೆ, ಸಾಮಾನ್ಯ 
ಮನುಷ್ಯನ ಸಂಭಾಷಣೆ ಎಲ್ಲವೂ ಆಯಾ ಪಾತ್ರ, ವಕ್ಷಿತ್ತಕ್ಕ ಹಿಡಿದ ಕನ್ನಡಿಯಂತೆ ಸಾಗುತ್ತ ದೆ. 
ಅನೇಕ ನುಡಿಗಟ್ಟುಗಳು ಸಂದರ್ಭಕ್ಕೆ ತಕ್ಕಂತೆ ಮೂಡಿಬರುತ್ತವೆ. 

ಇಷ್ಟೆಲ್ಲಾ ಒಳ್ಳೆಯ ಗುಣಗಳನ್ನೊಳಗೊಂಡ ಈ ನಾಟಕಗಳಲ್ಲಿ ಅಲ್ಲಲ್ಲಿ ಬರುವ : 
ಮಿತಿ ಎಂದರೆ ಕೆಲವು ಸಂದರ್ಭಗಳಲ್ಲಿ ಸನ್ನಿವೇಶಗಳನ್ನು ಸಮಯಕ್ಕಾಗಿ ಎಳೆದಂತೆ ಅನ್ನಿಸುವುದು. 
ಪ್ರಭೇದವಳಿಸಿದ ಪ್ರವಾದಿ "ಶ್ರೀ ಕೊಡೇಕಲ್‌ ಬಸವೇಶ್ವರ' ರೂಪಕದಲ್ಲಿ ಇಡೀ ಕಥೆ ಕೇವಲ 
ಹೆಣ್ಣು ಗಂಡು ಧ್ವನಿಗಳಲ್ಲಿ ಹೇಳಿಸಲಾಗಿದೆ. ಅದನ್ನು "ರೂಪಕ' ಎಂದು ಕರೆದರೂ ಕೂಡ 
ರೂಪಕದ ಮುಖ್ಯ ಲಕ್ಷಣವಾದ "ಉಪಮೆ' ಯೇ ಇಲ್ಲ. ನೇರವಾಗಿ ನಾಟಕ ಎಂದು ಕೂಡ 
ಕರೆಯಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ. ಅದು ಶ್ರವ್ಯಮಾದ್ಯಮದ ಮಿತಿಯೋ ಅಥವಾ 
ಬರವಣಿಗೆಯ ಅವಸರವೋ ki ಕಠಿಣವಾಗುತ್ತದೆ. 
- ಡಾ.ಎಂ.ಆರ್‌. ಮುದಾರವಲ್ಲಿ, ಕೇರ್‌ ಜಿ.ಕೆ. ರವೀಂದ್ರಕುಮಾರ್‌, ಆಕಾಶವಾಣಿ, ಮೈಸೂರು 


೩. ಆತ್ಮಸಾಕ್ಷಿಯ ಹಾವಳಿಗಳು : ವಿಜಯೇಂದ್ರ ಪಾಟೀಲ, ಆನಂದಕಂದ ಗ್ರಂಥಮಾಲೆ. 
ಮಲ್ಲಾಡಿಹಳ್ಳಿ - ೫೭೭ ೫೩೧, ಪ್ರ.ಮು. ೨೦೦೧, ಪು. ೯೬. ರೂ. ೭೫/- 
ಆತ್ಮಸಾಕ್ಷಿಯ ಹಾವಳಿಗಳು' ' ವಿಜಯೇಂದ್ರ ಪಾಟೀಲರ ೧೨ ಲೇಖನಗಳ ಸಂಗ್ರಹ. 
ಇವುಗಳಲ್ಲಿ ಹೆಚ್ಚಿನವು "ಆಕಾಶವಾಣಿ ನಿಯಮದಡಿ ಬರೆಯಲ್ಪಟ್ಟಂಥವು' ಎಂದು ಲೇಖಕರೇ 
ತಿಳಿಸಿರುತ್ತಾರೆ. ಹಾಗಾಗಿ ಸಹಜವಾಗಿಯೇ ಈ ಲೇಖನಗಳಲ್ಲಿ ಒಂದು ಬಗೆಯ ಶಿಸ್ತು, ಬಿಗಿ, 
ಭಾಷಾಪ್ರೌಢಿಮೆ ಮತ್ತು ನಿರೀಕ್ಷಿತ ಗುಣಮಟ್ಟಗಳನ್ನು ಕಾಣಬಹುದು. 

ಈ ಪ್ರಬಂಧಗಳಲ್ಲಿ ಒಂದು ರೀತಿಯ ವೈವಿಧ್ಯಪೂರ್ಣವಾದ ಅನುಭವಕ್ಕೆ ತಕ್ಕದಾದ 
ಅಭಿವ್ಯಕ್ತಿಯಿದೆ. ಒಂದು ಪ್ರಬಂಧ ಓದಿದರೆ ಆ ಪ್ರಬಂಧ ಮಾತ್ರವಲ್ಲದೆ ಸಾಹಿತ್ಯಕ್ಕೆ ಸಂಬಂಧಿಸಿದ 
ಒಂದಾದರೂ ಸಂಗತಿ ಇರುತ್ತದೆ. ಆಗ ಓದುಗರಿಗೆ ಆ ಮೂಲ ಕೃತಿಯ ಮೂಲಕ್ಕೆ "ಹೋಗಿ ಅದನ್ನು 
ಓದಬೇಕೆನಿಸುತ್ತದೆ; ಈಗಾಗಲೇ ಓದಿದ್ದ ರೆ ಅದರ ಪುನರ್ಮನನವಾಗುತ್ತ ದೆ. ಕನ್ನ ಸನಿಂದ 
ಅಡಿಗರ ವರೆಗೆ ಪಾಟೀಲರ ಓದಿನ ವ್ಯಾಪ್ತಿ ಮತ್ತು ಬಳಸಿದ ಸಂಗತಿಗಳು ಕುತೂಹಲ ಮೂಡಿಸುತ್ತವೆ. 

ವಾಸ್ತವದಲ್ಲಿ ನಾವೆಲ್ಲ ಕಾಣುವ ಸಂಗತಿಗಳನ್ನು ಅತ್ಯಂತ ಆಸ್ಥೆಯಿಂದ ಅವುಗಳ 
ಆಳಕ್ಕಿಳಿದು ಬರೆಯುವ, ಆ ಮೂಲಕ ಓದುಗರೂ ಚಿಂತಿಸುವಂತೆ ಮುಡಿ ಒಂದು ಅಪರೂಪದ 
ಸು ಇಲ್ಲಿನ: ಅನೇಕ ಪ್ರಬಂಧಗಳಲ್ಲಿ ದೆ. 

ಪತ್ರಿಕೆಯವರ ಬಗ್ಗೆ, ಮುನ್ನುಡಿ - ಹಿನ್ನುಡಿಗಳ ಬಗ್ಗೆ ಪಾಟೀಲರ "ಪ್ರೀತಿಯ ಸಾಲುಗಳು' 
ಸಂಬಂಧಿಸಿದವರಿಗೆ ಸ್ವಲ್ಪ, ಮುಜುಗರವೇ ಆದರೂ ಸಹ್ಯವೆನಿಸುತ್ತದೆ. ಇಲ್ಲಿ ಸತ್ಯ 


೬೮ $ ಸಂಕಲನ -೯ $ ೧೪ ಮೇ ೨೦೦೩ 


ಅಪ್ರಿಯವಾಗುವುದಿಲ್ಲ, ಆದರೆ ವಾಸ್ತವಕ್ಕೆ ದೂರವೂ ಅಲ್ಲ. ಪ್ರಬಂಧಗಳನ್ನು ಬರೆದು 
ಮೆಚ್ಚುಗೆ ಪಡೆಯುವುದು, ಓದುಗರನ್ನು ಹಡಿದಿಟ್ಟು ಕೊಳ್ಳು ವುದು. ಕಷ್ಟಸಾಧ್ಯ. ಅದರಲ್ಲಿ ಯೂ 
ಹಾಸ [ದೊಂದಿಗೆ ಮಾನವೀಯ ಕಳಕಳಿ ಹೊಂದಿಯೂ ಉತ್ತಮ ಪ್ರಬಂಧಕಾರರಾಗುವುದು 
ಮತ್ತೂ ಕಷ್ಟ. ಪಾಟೀಲರು ಈ ಎರಡೂ ಪರಿಣ್ಲೆಗಳಲ್ಲಿ ತೇರ್ಗಡೆಯಾಗಿರುತ್ತಾರೆ. 


೪. ಹುಡುಕಾಟದ ಹೊತ್ತು : ನಿರಂಜನ ವಾನಳ್ಳಿ, ಮಿತ್ರಮಾಧ್ಯಮ, ೨೦, ಶ್ರೀನಿಕೇತನ 
ಬಸವೇಶ್ವರನಗರ, ಬೆಂಗಳೂರು-೭೯ ಪ್ರ.ಮು. ೨೦೦೧, ಪು. ೧೧೬, ರೂ. ೨೦/- 
ಫ್ರಬಂಧಗಳು ಮತ್ತು ಪತ್ರಿಕೋದ್ಯಮ ಬರಹಗಳ ಮೂಲಕ ಕನ್ನಡ ಸಾಹಿತ್ಯ 
ಪ್ರಪಂಚದಲ್ಲಿ ಈಗಾಗಲೆ ಪರಿಚಿತರಾಗಿರುವ ನಿರಂಜನ ವಾನಳ್ಳಿ ಅವರ ಎರಡನೆಯ ಪ್ರಬಂಧ 
ಸಂಕಲನ “ಹುಡುಕಾಟದ ಹೊತ್ತು'. ಸೃಷ್ಟಿ ಮತ್ತು ದೃಷ್ಟಿ ಎಂಬ ಎರಡು ಭಾಗಗಳಲ್ಲಿ ಒಟ್ಟು 
೨೫ ಪ್ರಬಂಧಗಳ ಸಂಕಲನವಿದು. ಓದುತ್ತ ಓದುತ್ತ ನಾವೂ ಹುಡುಕಾಟದ ಹೊತ್ತಿನಲ್ಲಿ ುತ್ತೇವೆ: 
ಕೊನೆಗೇನೋ ಸಿಕ್ಕಾಗ ಅದರ ಗುಂಗಿನಲ್ಲಿಯೇ ಇರುತ್ತೇವೆ. 

'ಅಜ್ಜಪ್ಪನ ಹಮಾಲ ಪ್ರಕರಣ” ದಲ್ಲಿ "ಕುತೂಹಲವೇ ಆವಿಷ್ಕಾರದ ತಂದೆ' ಎನ್ನುವ | 
ಲೇಖಕರು "ರಾಜಕಾರಣಿಗಳಿಗೆ ಹವಾಲಾ ಪ್ರಕರಣ ಕಾಡುತ್ತಿರುವಂತೆ ಅಜ್ಜಪ್ಪನಿಗೆ ಹಮಾಲ 
ಪ್ರಕರಣ ದುಃಸ್ವಪ್ನದಂತೆ ಕಾಡುತ್ತಿದೆ' ಎಂದೂ ಸೇರಿಸುತ್ತಾರೆ. 

ಲೇಖಕರ ಹುಡುಕಾಟದ ಹೊತ್ತಿನಲ್ಲಿ "ಬಯ್ಯುವುದೇ ಒಂದು ಕಲೆಯಂತೆ; ಸುಳ್ಳು 
ಹೇಳುವ ಸುಸಮಯ ಎಂದರೆ ಪುಸ ಸಿಕದಂಗಡಿಯಂತೆ. ಇದನ್ನು ನಾವು ಕೊನೆಗೆ ಒಪ್ಪಲಿ ಬಿಡಲಿ 
ಓದಿದ ಕೂಡಲೇ ಇದು ನೂರಕ್ಕೆ ನೂರು ಸರಿ ಎಂದೇ ತೀರ್ಮಾನಕ್ಕೆ ಬರುತ್ತೇವೆ. 
ನರಸಿಂಹಯ್ಯನವರಿಗೆ ವಾಕಿಂಗ್‌ ಹೋಗುವಾಗ ಕನ್ನಡ ಬಲ್ಲ ನಾಯಿ ಸಿಗದಿದ್ದರೂ ವಾನಳ್ಳಿ 

ಅವರು ಕನ್ನಡ ಬಲ್ಲ ನಾಯಿ ಕಂಡ ಪುಣ್ಯ ವಂತರು ! 'ಒಂದು ದಿನ ಊಟವನ್ನಾ ದರೂ 
ಹತು ವಾಕಿಂಗ್‌ ಬಿಡಲುಂಟೆ?' ಎಂಬ ವಾಕ್ಯವನ್ನು ಓದಿ ಮುಗಿಸುವಾಗ ನಮಗೂ 
ಮರುದಿನ ಮುಂಜಾನೆಯೇ ವಾಕಿಂಗ್‌ ಪ್ರಾರಂಭಿಸುವ ಮನಸ್ಸಾಗುತ್ತದೆ. 

“ಸೀಬೆ ಮರವೊಂದರ ವೃತ್ತಾಂತವು, "ಮಕ್ಕಳಿರಲವ್ವ ಮನೆತುಂಬ, 'ಹಾಸ್ಕಾಸ್ಪದ ಸಾಹಿತಿ 
“ಗುಡಿಸಲು, ಎರಡು ಮುಖಗಳು' ಮುಂತಾದವು ಉತ್ತಮ ಪ್ರಬಂಧಗಳು. “ಅಳಿಸಲಾರದ ಅಂಚೆಯ 
ಛಾಪು' ಬರೀ ಪ್ರಬಂಧವಾಗಿರದೆ ಒಂದು ಯಶಸ್ವೀ ಸಣ್ಣ ಕಥೆಯಂತಿದೆ. ಇವು ಸಾಮಾನ್ಯ ಸಂಗತಿಗಳನ್ನು 
ಅಸಾಮಾನ್ಯ ಸಂಗತಿಗಳೆಂದು ಸ್ವೀಕರಿಸಿ ಬರೆದಿರುವ ನಿರಂಜನರ ಯಶಸ್ವೀ ಪ್ರಬಂಧಗಳು. 
-ಜಿ ಟಿ. ಶ್ರೀಧರ ಶರ್ಮ, ತ್ಯಾಗರಾಜವಿಸ್ತರಣೆ, ಅಜ್ಜಂಪುರ-೫೭೭ ೫೪೭, ತರೀಕೆರ-ಚಿಕ್ಕಮಗಳೂರು 


೫. ರಸಾಯನ : ಪ್ರ.ಸಂ. ಪ್ರೊ. ಎಸ್‌. ಸಿ. ಬಾಗಿ, ಎಸ್‌. ಆರ್‌. ಪಾಟೀಲ ಅಭಿನಂದನ ಸಮಿತಿ, 
೨೪, ೯ನೇ ಕ್ರಾಸ್‌, ಸದಾಶಿವನಗರ, ಬೆಳಗಾವಿ-೧, ಪ್ರ.ಮು. ೨೦೦೨, ಪು. ೩೧೮. ರೂ. ೧೫೦/- 
ಎಸ್‌. ಆರ್‌. ಪಾಟೀಲ್‌ ಅಭಿನಂದನ ಗ್ರಂಥ “ರಸಾಯನ'ದ ಹೊರಮೈ ಗಟ್ಟಿ, ಸುಂದರ. 
ಒಳರಸಾಯನ ಅತಿ ಮಧುರ. ನಾಲ್ಕು ದಶಕಗಳ ಕಾಲ ಉನ್ನತ ಶಿಕ್ಷಣ ಕ್ಷೆ ತ್ರದಲ್ಲಿ ಅನುಪಮ 
ಸೇವೆ ಸಲ್ಲಿಸಿ ವಿಶ್ರಾಂತ ಜೀವನ ನಡೆಸುತ್ತಿರುವ ಪ್ರೊ. ಎಸ್‌. ಆರ್‌. ಪಾಟೀಲ್‌ ಉತ್ತರ ಕನ 
ರ೯ಟಕ ಕಂಡ ಅಪರೂಪದ ಪ್ರಾಧ್ಯಾಪಕ, 'ದಕ ಪ್ರಾಚಾರ್ಯ, ಪ್ರಾಮಾಣಿಕ ಆಡಳಿತಗಾರ, 
ಸಂಘಟನಾಚತುರ, ಶುಚಿಜೀವಿ. ಅವರ ಅಧ್ಯ ಯನ ಹಾಗೂ ಅಧ್ಯಾಪನ ಎರಡೂ 
ರಸಾಯನಶಾಸ್ತ್ರದಲ್ಲಿ; "ಅಂತೆಯೇ ಈ ಅಭಿನಂದನ ಗ್ರಂಥದ ಹೆಸರೇ "ರಸಾಯನ. 


೧೪ ಮೇ ೨೦೦೩ 6 ಸಂಕಲನ-೯ $ ೬೯ 


ಪ್ರೊ. ಎಸ್‌. ಸಿ. ಬಾಗಿ, ಪ್ರಧಾನ ಸಂಪಾದಕ, ವಿ. ಎ. ಮಾಚಕನೂರ, ಗ್ರಂಥ ಸಮಿತಿ ಸಂಚಾಲಕ. 
ಈರ್ವರ ಶ್ರಮ ಸಂಪೂರ್ಣ ಸಾರ್ಥಕ. 

ಶುಭ ರಸಾಯನ, ಸ್ನೇಹ ರಸಾಯನ, ಸಂಬಂಧ ರಸಾಯನ, -ರಸಾಯನ, ವ್ಯಕ್ತಿ 
ರಸಾಯನ, ಶಾಸ್ತ್ರ ರಸಾಯನ, ಚಿತ್ರ ರಸಾಯನ ಹೀಗೆ ಸಪ್ತ ರಸಾಯನ ಉಣಬಡಿಸುವ ಈ 
. ಗ್ರಂಥದಲ್ಲಿ ಅಷ್ಟೇ ವಿಭಾಗಗಳಿವೆ. ಸ್ನೇಹ ಲೇಖನಗಳಲ್ಲಿ ಡಾ. ಪಾಟೀಲ ಪುಟ್ಟಪ್ಪ, ಪ್ರೊ. ಬಿ. ಟಿ. 
ಸಾಸನೂರ, ಶಶಿಲ್‌ `ನಮೋಶಿ, ಪ್ರೊ. ಬಾಗಿ, ಡಾ. ಲಶ್ಕೆ, ಪ್ರೊ. ಹನ್ನೆರಡುಮಠ ಇತ್ಯಾದಿಯವರಿಂದ 
` ಎಸ್ಸಾರ್‌ ಬಗ್ಗ ಅನಿಸಿಕೆಗಳಿವೆ. ಪಾಪು ಅವರಿಗೆ "ಆದರ್ಶದ ಖಣಿ, ನಮೋಶಿಯವರಿಗೆ 
“ಆದರ್ಶಪ್ರಾಯ, ಸಾಸನೂರರಿಗೆ "ಅನಿಮಿತ್ತ ಸ್ನೇಹಜೀವಿ', ಕನಮಡಿಯವರಿಗೆ "ಸಜ್ಜ ನ, 
ಹನ್ನೆರಡುಮಠರಿಗೆ 'ಕಾಲಗರ್ಭದ ಗುಪ್ತಸ್ಟೋಟ', ಶಂಭು ಬಳಿಗಾರ್‌ರವರಿಗೆ `ದಕ್ಷ ಆಡಳಿತಗಾರ, 
ಮ. ಗು. ಬಿರಾದಾರರಿಗೆ ಬಹುಜನಪ್ರಿಯ. ಒಟ್ಟಿನಲ್ಲಿ ಮಾಳಿಯವರು ಹೇಳುವಂತೆ ಎಸ್ಸಾರ್‌ 
ಮಾನವತೆಯ ಮಂದಾರ. ಸಂಬಂಧಿಕರಲ್ಲಿ - ಮಕ್ಕಳು, ಅಳಿಯ ಇದ್ದಿತರರಿಗೆ ಎಸ್ಸಾರ್‌ ನೆರಳು, 
ಬಾಳಿನ ಬೆಳಕು, ಗಾಡ್‌ಫಾದರ್‌. ಹೀಗೆಯೇ ಅವರ ವಿವಿಧ ಮುಖಗಳ ಕಾರ್ಯಗಳ ಮುಕ್ತ 
ಪ್ರಶಂಸೆ. ಇನ್ನು ಸ್ವರಸಾಯನದಲ್ಲಿಯ ಎನಗಿಂತ ಕಿರಿಯರಿಲ್ಲ ಎಂಬ ಭಾವದ ಹಿರಿಯ ಜೀವ 
ಎಸ್ಸಾರ್‌ ಪಾಟೀಲರ ಸಂಕ್ಷಿಪ್ತ ಆಚ್ಮಚರಿತ್ರೆ. ನೇರ, ಸರಳ ನಿರೂಪಣೆ. 

ಪುಸ್ತಕದ ವಿಶೇಷವೆಂದರೆ ಇಲ್ಲಿಯ ವ್ಯಕ್ತಿರಸಾಯನವೆಂದೇ ಹೇಳಬಹುದು. ಎಸ್ಸಾರ್‌ 
ಪಾಟೀಲರ ಸಮಕಾಲೀನ ಶಿಕ್ಷಣ ಕ್ಷೇತ್ರದ ದಿಗ್ಗಜರ ಜೀವನ ಸಾಧನೆಗಳ ಬಗ್ಗೆ ಅವರ 
ಶಿಷ್ಯಂದಿರು, ಅಭಿಮಾನಿಗಳು ದಾಖಲಿಸಿದ ಆತ್ಮೀಯ ಅನುಭವಗಳ ಸಾರ ಇಲ್ಲಿದೆ. ಗುರುಶಿಷ್ಯ 
ಪರಂಪರೆಗೆ ಅನನ್ಯ ಕೊಡುಗೆಗಳೆನಿಸುವ ಪ್ರೊ. ಬಿ. ಟಿ. ಸಾಸನೂರ್‌ -ಡಾ. ಎಂ. ಎಂ. ಕಲಬುರ್ಗಿ, 
ಡಾ. ಸಂಗಮೇಶ್‌ ಬಿರಾದಾರ್‌, ಪ್ರಿ. ಲಗಳಿ ಸಂಬಂಧದ ಲೇಖನಗಳು ಹೃದಯಸ್ಪರ್ಶಿಯಾಗಿವೆ. 
ಅಂತೆಯೇ ರಾಮಪ್ಪ ಬಿದರಿಯವರು ಔಂಧ್‌ ಸಂಸ್ಥಾನದ ಪಂತಪ್ರಧಾನ (ಮುಖ್ಯಮಂತ್ರಿ) ಆಗಿದ್ದುದು, 
ಡಾ. ಎಂ. ಆರ್‌. ಗಜೇಂದ್ರಗಡ ಅವರು ಸಂಸ್ಕೃತ ಅಧ್ಯಯನ, ವಚನ ಪಠಣಗಳಲ್ಲಿ ಹಿಂದೂಗಳನ್ನು 
ಮೀರಿಸಿದ ಮುಸ್ಲಿಮರಾಗಿರುವುದು, ಪ್ರಿ ಟಿ. ಕೆ. ಪಾಟೀಲರು ಐ.ಸಿ.ಎಸ್‌. ಅನ್ನು ಕೇವಲ ಕುದುರೆಸವಾರಿ 
ಬಾರದಿದ್ದುದಕ್ಕೆ ಫೇಲಾಗಿದ್ದುದು, ಡಾ. ಸಿ. ಆರ್‌. ಬಿದರಿಯವರು ಪೊಲೀಸ್‌ ರಾಬಿಸ್‌ನಿಂದಾಗಿ 
ರೋಂ ಓಲಿಂಪಿಕ್‌ನಲ್ಲಿ ಮಿಲ್ಫಾ ಸಿಂಗ್‌ ಜೊತೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ 
ವಂಚಿತರಾದದ್ದು ಇತ್ಯಾದಿ ಸಂಗತಿ ಓದುಗರನ್ನು ದಿಜ್ಮೂಢರನ್ನಾಗಿಸುತ್ತವೆ. ಕೃಷಿ ಕ್ಷೇತ್ರದ 
ದಿಗ್ಗಜರ ಪ್ರಸ್ತಾವವಂತೂ ತೀರ ಉಪಯುಕ್ತ ಹಾಗೂ ಮುದ ನೀಡುವಂತಹದಾಗಿದೆ. ಕೃಷಿಶಿಕ್ಷಣ 
ಹಾಗೂ. ವಿಸ್ತರಣಾ ಕಾರ್ಯವನ್ನು ರೈತರ ಮನೆಮನೆ ಬಾಗಿಲಿಗೆ ತಲುಪಿಸಿದ 
' ಡಾ. ಎಸ್‌. ಎಸ್‌. ಅರಕೇರಿ, ಜಗತ್ತಿನಲ್ಲಿಯೇ ಅತ್ಯಂತ ಉದ್ದ ಎಳೆಯ ಉತ್ತಮ ಗುಣಮಟ್ಟದ, 
ಹೆಚ್ಚು ಉತ್ಪಾದನೆ. ಸಾಮರ್ಥ್ಯ ಹೊಂದಿದ, ಕೀಟನಿರೋಧಕ ವರಲಕ್ಷ್ಮಿ, ಜಯಲಕ್ಷ್ಮಿ ಹತ್ತಿ 
ಪಿತಾಮಹ ಡಾ. ಬಿ. ಹೆಚ್‌. ಕಾತರಕಿ, ಹೆಗಲ ಮೇಲೆ ರೈಫಲ್‌ ಹೊತ್ತು ಧಾರವಾಡ ಕೃಷಿ ಕಾಲೇಜಿನ 
೧೧೦೦ ಎಕ್ರೆ ಜಮೀನನ್ನು ಕಾಯ್ದ ಸಂಸ್ಥಾಪಕ ಪ್ರಾಚಾರ್ಯ ಎಸ್‌. ಡಬ್ಲ್ಯೂ. ಮೆಣಸಿನಕಾಯಿ 
ಮುಂತಾದವರ ಹೃದ್ಯ ಚಿತ್ರಣ ಸಹಜವಾಗಿಯೇ ತಲೆಬಾಗುವಂತೆ ಮಾಡುತ್ತದೆ. 

ರಸಾಯನ ಶಾಸ್ತ್ರವಲ್ಲದೇ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಲೇಖನಗಳೂ ನಮ್ಮ 
ಗಮನ ಸೆಳೆಯುತ್ತವೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಇಪ್ಪತ್ತನೇ ಶತಮಾನದ ಕೆಲ ಅನರ್ಫ್ಯ 
ರತ್ನಗಳ ಮೇಲಾವರಿಸಿದ ಧೂಳನ್ನು ರಖಾಡಿಸಿ ನೆನಪನ್ನು ಮರುಕಳಿಸುವ, ಶಿಕ್ಷಣ: ಕ್ಷೇತ್ರದ 
ಅಂದಿನ ಸಾಂಕೇತಿಕ 'ಪರಿಚಯ ಮಾಡಿಕೊಡುವ ಒಂದು ಆಕರ ಗ್ರಂಥ ಇದು. ನಮ್ಮಲ್ಲಿ 
ಸಾಹಿತಿಗಳ, ಸೃಜನಶೀಲ ವ್ಯಕ್ತಿಗಳ, ಭಾಷಾಶಿಕ್ಷಕರ ಅಭಿನಂದನ ಕಾರ್ಯ ಮಾತ್ರ ನಡೆಯುತ್ತ 


೭೩೭ 


೭೦ « ಸಂಕಲನ'”-೯ $ ೧೪ ಮೇ ೨೦೦೩ 


ಬಂದಿದೆ. ವಿಜ್ಞಾನ ವಿಷಯಗಳ ಬೋಧಕರ ಸೇವೆ ಸಾಮಾಜಿಕವಾಗಿ ಅಭಿನಂದನೆಗೆ 
ಪರಿಗಣಿತವಾದದ್ದು ತೀರ ಕಡಿಮೆ. ಬೋಧನೆಯೊಂದಿಗೆ ಆಚಾರ, ವಿಚಾರಗಳೂ ಮೇಳ ಸಿದ್ದರೆ 
ಆ ಶಿಕ್ಷಕ ಆದರ್ಶವೆನಿಸುತ್ತಾನೆ (೧೩೦9 ೫). ಈ ಹಿನ್ನೆ ಲೆಯಲ್ಲಿ ಇಂಥ ಒಬ್ಬ ES. ವ್ಯಕ್ತಿ 
ವಿಜ್ಞಾ ನ ಪ ಪ್ರಾಧ್ಯಾಪಕ ಪ್ರಿ. ಎಸ್‌. ಆರ್‌. ಪಾಟೀಲರ ಬಗ್ಗೆ ಬಹು ತಡವಾಗಿಯಾದರೂ ಇಂಥ 
ಒಂದು ಅಭಿನಂದನ ಗ್ರಂಥ ಹೊರತಂದಿದ್ದು ಅಭಿನಂದನಾರ್ಹ: 

- ಮನು ಬಳಿಗಾರ್‌. ಮಾಹಿತಿ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ರಾಜ್ಯಸಚಿವರ 
ಆಪ್ತಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು - ೫೬೦ ೦೦೧ 


೬. ಹೆಜ್ಜೆ ನೇನು : ಪ್ರ.ಸಂ. ಕೀರ್ತಿನಾಥ ಕುರ್ತಕೋಟಿ, ಸಜ್ಜನ ಅಭಿನಂದನ ಸಮಿತಿ, ವಿಜಾಪುರ, 
‘pli ೨೦೦೨. ಪು. ೪೩೨, ರೂ. ೩೫೦/- 


೨೦ ನೆಯ ಶತಮಾನದ ಪೂರ್ವಾರ್ಧದಿಂದ ಆ ಇಡೀ ಶತಮಾನವನ್ನು ತನ್ನ ವಿಚಕ್ಷಣ 
ದೃಷ್ಟಿಯಿಂದ ನೋಡುತ್ತ, ತನ್ನ ಧೀಮಂತ ವ್ಯಕ್ತಿತ್ವವನ್ನು ಅರ್ಥಪೂರ್ಣ ರೀತಿಯಲ್ಲಿ 
ರೂಪಿಸಿಕೊಂಡಿರುವ ಪ್ರೊ. ಜಿ. ಬಿ. ಸಜ್ಜನರವರ ಅಭಿನಂದನ ಗ್ರಂಥ "ಹೆಜ್ಜೇನು' ಒಂದು ಐತಿಹಾಸಿಕ 
ಕೃತಿ. ೩ ಭಾಗಗಳಲ್ಲಿರುವ ಈ ಅಭಿನಂದನ ಗ್ರಂಥದಲ್ಲಿ, ಇಂಗ್ಲಿಷ್‌ ಪ್ರಾಧ್ಯಾಪಕರು ರಚಿಸಿದ 
ಕನ್ನಡ ಸಾಹಿತ್ಯದ ಬಗ್ಗೆ ಹಲವಾರು ಗಣ್ಯರು ತಮ್ಮ ಸಮಾಲೋಚನೆ ಮಂಡಿಸಿದ್ದಾರೆ. 
ಕನ್ನಡಕ್ಕೆ ಇಂಗ್ಲಿಷ್‌ ಪ್ರಾಧ್ಯಾಪಕರ ಕೊಡುಗೆ, ಸಜ್ಜನರವರ ಕೃತಿಗಳ ಬಗೆಗಿನ ಲೇಖನಗಳು 
ಮತ್ತು ಸಜ್ಜನರವರ ವ್ಯಕ್ತಿತ್ವದ ಬಗ್ಗೆ ಬರೆದ ಲೇಖನಗಳು ಇಲ್ಲಿಯ ೩ ಭಾಗಗಳಲ್ಲಿವೆ. 

ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಇಂಗ್ಲಿಷ್‌ ಪ್ರಾಧ್ಯಾಪಕರ ಕೊಡುಗೆ 
ರಸಿಕರಲ್ಲಿ, ಜಿಜ್ಞಾಸುಗಳಲ್ಲಿ, ಸಮೀಕ್ಬಕರಲ್ಲಿ ಕುತೂಹಲವನ್ನುಂಟುಮಾಡಿದೆ. ಅನ್ಯ ಭಾಷೆಗಳಲ್ಲಿ, 
ತಮ್ಮ ಮಾತೃಭಾಷೆಯಲ್ಲಿ ಸಾಹಿತ್ಯನಿರ್ಮಿತಿ ಮಾಡಿದಂಥ ಇಂಗ್ಲಿಷ್‌ ಪ್ರಾಧ್ಯಾಪಕರು ಇರಬಹುದು. 
: ಆದರೆ, ನಾವು ಈ ಗ್ರಂಥದಲ್ಲಿ ನೋಡುವಷ್ಟು ಬಹುಸಂಖ್ಯೆಯಲ್ಲಿ ಇರಲಿಕ್ಕಿಲ್ಲ. ಮರಾಠೀ 
ಭಾಷೆಗೆ ಸಂಬಂಧ ಪಟ್ಟ ಹಾಗೆ ಹೇಳಬೇಕೆಂದರೆ, ಭಾಲಚಂದ್ರ ನೇಮಾಡೆ, ಜಿ. ಏ. ಕುಲಕರ್ಣಿ, 
ಮ. ದ. ಹಾತಕಣಂಗಲೇಕರ, ಚಂದ್ರಕಾಂತ ಪಾಟೀಲ ಇವರನ್ನು ಬಿಟ್ಟರೆ, ಮರಾಠೀ ಸಾಹಿತ್ಯಕ್ಕೆ 
ಕೊಡುಗೆ ನೀಡಿದ ಇಂಗ್ಲಿಷ್‌ ಪ್ರಾಧ್ಯಾಪಕರು ಬಹಳ ಕಡಿಮೆ. ಕನ್ನಡದಲ್ಲಿ ಭುದರುವ 
ಇಂಗ್ಲಿಷ್‌ ಪ್ರಾಧ್ಯಾಪಕರ ಲೇಖನ ಇದಕ್ಕಾ ಬು ವೈ ಶಿಷ್ಯಪೂರ್ಣ ಘಟನೆ ಎಂದು "ಹೇಳಬಹುದು. 

ಇಂಗ್ಲಿಷ್‌ ಪ್ರಾಧ್ಯಾಪಕರಾದವರು ಕನ್ನಡದಲ್ಲಿ ಯಾಕೆ. ಬರೆಯಬೇಕು / ಬರೆಯುತ್ತಾರೆ, 
ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಯೂ ಆಗಿದೆ. ಈ ವಿಷಯದ ಬಗ್ಗೆ ಪ್ರಧಾನ ಸಂಪಾದಕರಾದ 
ಕೀರ್ತಿನಾಥ ಕುರ್ತಕೋಟಿಯವರು ತಮ್ಮ ಪ್ರಸ್ತಾವನೆಯಲ್ಲಿ ಬಹಳ ಆಳವಾಗಿ ಮೂಲಭೂತವಾಗಿ 
ಚರ್ಚಿಸಿದ್ದಾರೆ. ಭಾಷೆ. ಅಂದರೆ ವ ಸಂಪರ್ಕ ಮಾಧ್ಯಮವಲ್ಲ. ಶಬ್ಧ ಗಳ. ಆಟವಲ್ಲ. 
` ಭಾಷೆ ಅಂದರೆ ಒಂದು ಸಂಸ್ಕೃತಿ, ಒಂದು ಜೀವನದೃಷ್ಟಿ, ಬದುಕಿನ ಹಾದಿಯಲ್ಲಿ 
ಪ್ರಕಾಶಕಿರಣಗಳನ್ನು ಪಸರಿಸುವ ಒಂದು ಮಾಧ್ಯಮ. ಆದ್ದ ರಿಂದಲೆ, ಒಂದು ಭಾಷೆಯ ಜನರು 
ಅನ್ಯ ಭಾಷೆಯಲ್ಲಿ ಸಾಹಿತ್ಯನಿರ್ಮಿತಿ ಮಾಡುತ್ತಿ ರುವಾಗ, ಈ ಎಲ್ಲ ಪ್ರಶ್ನೆಗಳು ಅನಿವಾರ್ಯವಾಗಿ 
ರಸಿಕರ ಮನ ಸೆಳೆಯುತ್ತ ವೆ ಭಾಷಾಂತರಕಾರ್ಯದ ಬಗ್ಗೆಯೂ ಸಂಪಾದಕರು ಪ್ರಸ್ತಾವನೆಯಲ್ಲಿ 
ಬರೆದಿದ್ದಾರೆ. ಬಿ. ಎಂ. ಶ್ರೀ. ಅವರಿಂದ ಮೊದಲುಗೊಂಡು ಇಂಗ್ಲಿಷ್‌ ಪ್ರಾಧ್ಯಾಪಕರು ಕನ್ನಡದಲ್ಲಿ 
ಕೃತಿರಚನೆ ಮಾಡುವ ಪರಂಪರೆ ಬಹಳ ದೊಡ್ಡದಾಗಿದೆ. 


೧೪ ಮೇ ೨೦೧೩ $ ಸಂಕಲನ-೯ $ ೭೧ 


`ಹೆಜ್ಜೆ ನು' ಗ್ರಂಥದ ೧ ನಿಯ ಭಾಗದಲ್ಲಿ ಒಟ್ಟು ೩೨ ಜನ ನ ಇಂಗ್ಲಿಷ್‌ ಪ್ರಾಧ್ಯಾಪಕರ 
ಕೊಡುಗೆಯ ಬಗ್ಗೆ ೨೮ ಜನ ವಿದ್ವಾಂಸರು ಬರೆದಿದ್ದಾರೆ. ೨ನೆಯ ಭಾಗದಲ್ಲಿ 'ಪ್ರೊ. ಸಜ್ಜನರವರ 
ಕೃತಿಗಳ ಬಗೆಗೆ 'ಮೂರು ಲೇಖನಗಳಿವೆ. ೩ ನೆಯ "ಭಾಗದಲ್ಲಿ ಸಜ್ಜನರವರ « ವ್ಯಕ್ತಿತ್ವದರ್ಶನದ 
ಬಗ್ಗೆ ೨೧ ಲೇಖನಗಳಿವೆ. ಸಜ್ಜನರು ಇಂಗ್ಲಿಷ್‌ ಪ್ರಾಧ್ಯಾಪಕರು. “ಇತರ ಇಂ ಂಗ್ಲಿಷ್‌ ಪ್ರಾಧ 
ಪಕರು ಕನ್ನಡದಲ್ಲಿ ಸ್ವ ೦ತ ಸಾಹಿತ್ಯ ನಿರ್ಮಿಸಿದರೆ, ಇವರು ಕನ್ನಡ ಸಾಹಿತ್ಯ ವನ್ನು ಇಂಗ್ಲಿಷ್‌ಕ್ಕೆ 
ಭಾಷಾಂತರಿ ರಿಸಿದ್ದಾರೆ. ಅದೂ ಬಹಳ ಎಚ ಚ್ಚರಿಕೆಯಿಂದ, ಸೂಕ್ಶ್ಮ ತೆಯಿಂದ. ಶಬ್ದವು ಬ್ರಹ್ಮರೂಪ 
ಎನ್ನುವುದನ್ನು ಸಜ್ಜ ನರು ಚೆನ್ನಾಗಿ ಅರಿತವರು. | | 

ನನ್ನ ದೃಷ್ಟಿಯಲ್ಲಿ ಕುತೂಹಲಕಾರಿಯಾದ ಇನ್ನೊಂದು ಸಂಗತಿ ಎಂದರೆ, ಈ 
ಇಂಗ್ಲಿಷ್‌ ಪ್ರಾಧ್ಯಾಪಕರಲ್ಲಿ ಅನೇಕರು, ಬಹುಶಃ ಬಹುಭ ನಾಷಾವಿದರಾಗಿದ್ದು ಕೇವಲ ಕನ್ನಡ ಮತ್ತು 
ಇಂಗ್ಲಿಷ್‌ ಈ ಸರ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆಯದೆ, ಸಂಸ್ಕೃತ ಭಾಷೆಯಲ್ಲಿಯೂ 
ಪರಿಣತಿ ಹೊಂದಿದ್ದವರು. ೨ ನೇ " ಭಾಗದಲ್ಲಿ ಪ್ರೊ. ಸಜ್ಜನರವರ ಕೃ ತಿಗಳ - ಭಾಷಾಂತರಗಳ 
ಬಗ್ಗೆ ವಿಶ್ಲೇಷಣೆ 'ಮಾಡುವ ಲೇಖನಗಳಿವೆ. ೩ ನೇ ಭಾಗದಲ್ಲಿ ಸಜ್ಜನರವರು ಸಮಾಜದ 
ವಿವಿಧ ವರ್ಗದವರಿಗ ಯಾವ ರೂಪದಲ್ಲಿ ಕಂಡುಬಂದರು ಎಂಬುದರ ಬಗ್ಗೆ ಲೇಖನಗಳಿವೆ. 

`ಸಜ್ಜನರ ಸಂಗ ಹೆಜ್ಜೇನು ಸ ವಿದಂತೆ' ಎಂದು ಸರ್ವಜ್ಞ ಹೆಳಿದ್ದಾ ನೆ. ಪ್ರೊ. ಸಜ್ಜನರ 
ಅಭಿನಂದಗ್ರ ಂಥಕ್ಕೆ "ಹೆಜ್ಜೆ ನು “ಹೆಸರು ತುಂಬ ಔಚಿತ ಚಿತ್ಕಪೂರ್ಣ... 
-ಡಾ. ಅ.ರಾ. "ಮಾದಿ ಮರಾಠೀ ವಿಭಾಗ, ಕರ್ನಾಟಕ ಕಾಲೇಜು, ಧಾರವಾಡ - ೧ 


೭. ಕಡಲ ಧ್ಯಾನ : ಕವನ ಸಂಕಲನ : ವಸಂತ ಬನ್ನಾಡಿ, ಬಹುರೂಪಿ ಪ್ರಕಾಶನ, ತಿಂಗಳ ಬೆಳಕು. 
ವಡೇರಹೋಬಳಿ, ಕುಂದಾಪುರ - ೫೭೬ ೨೦೧. ಪ್ರ.ಮು. ೨೦೦೨, ಪು. ೧೦೯, ರೂ. ೭೫/- ` 
ಸಹಜ ಪ್ರತಿಭೆ ಹಾಗೂ ಅದನ್ನು ಪೋಷಿಸಿಕೊಂಡು ಬಂದು ಪ್ರಬುದ್ಧವಾಗಿಸುತ್ತಿರುವ 
ರೀತಿ, ಹಾಗೆಯೇ ಯಾವುದಕ್ಕೆಲ್ಲ ಮಿಡಿಯಬೇಕೋ ಅದಕ್ಕೆಲ್ಲ ಮಿಡಿಯುವಂತೆ ಬೆಳೆಸಿಕೊಂಡ 
'ಸಂವೇದನಶೀಲತೆ; ಇವುಗಳಿಂದಾಗಿ ವಸಂತ ಬನ್ನಾಡಿಯವರ "ಕಡಲ ಧ್ಯಾನ, ಕಾವ್ಯದ ಬಗೆಗೆ 
ಆಸಕ್ತಿ, ಕಾಳಜಿ ಹಾಗೂ ಅಪೇಣ್ಟೆಗಳನ್ನಿರಿಸಿಕೊಂಡವರಿಗೆಲ್ಲ. ಒಂದು ಹೊಸ ಭರವಸೆಯಾಗಿದೆ. 
ಇದು ಅವರ ಮೊದಲ ಕವನ ಸಂಕಲನ- "ಇವುಗಳನ್ನು ಬರೆಯದೇ ಇರುವುದು ಸಾಧ್ಯವೇ 
ಇಲ್ಲ ಎಂಬ ಒಂದು ಅಸಾಧಾರಣ ಮನಃಸ್ಸಿ ತಿಯಲ್ಲಿ ಈ ಕವನಗಳು ರೂಪಗೊಂಡವು 
ಎಂಬುದನ್ನು ಅವರು ನಿವೇದನೆಯಲ್ಲಿ ತಿಳಿಸಿದ್ದಾರೆ. ಭಾಷಾ ಶ್ರೀಮಂತಿಕೆ, ಜೀವನೋತ್ಸಾಹ 
ಪರಿಜ್ಞಾನ ಕುಶಲತೆ ಹಾಗೂ "ಎದೆಗೂಡಿನ ಬಿಸಿಯ / ಜತನದಿಂದ ಕಾಪಾಡಿಕೋ. /. 
ವಜ್ರದಾಲಿಂಗನದಲಿ /'ಉರಿವ ನಾಲಗೆಯಾಗಿ ಕಾಡಿದರೂ ಸುಖ / ಸರಿದು ಹೋಗು ಗಾಳಿಯಂತೆ' 
ಎಂಬಲ್ಲಿನ |, ಚೂಪಾಗಿಯೂ ಚುಚ್ಚದೆ ಮೈತಡವಿ ಹೋಗುವ ರೀತಿಯಲ್ಲಿ ಬರೆಯುವಿಕೆ 
ಇವುಗಳಿಂದಾಗಿ ನಮಗೆ ಈ ಕಾವ್ಯ "ಮತ್ತೊವೆ ಮ್ಮೆ ಓದಬೇಕೆನಿಸುವಂತಾಗಿದೆ. . 
ಮಾನವೀಯ ಸಂಬಂಧಗಳಲ್ಲಿ EE ಬದಲಾವಣೆ ತರುವ" ನೋವು, 
ಅಸಹಾಯಕತೆ, ಕೆಲವೊಮ್ಮೆ ದಿಗ್ಬಮೆ- ಇವುಗಳಂತೆಯೇ ಸಾಮಾಜಿಕ ಕಳಕಳಿ ಕಡಿಮೆ 
ಯಾಗುತ್ತಿರುವುದು, ಜಾಗತೀಕರಣದಂತಹ ಶಕ್ತಿಗಳ ಪ್ರಭಾವಕ್ಕೆ ನಮ್ಮನ್ನು ನಾವೇ 
ಒಡ್ಡಿಕೊಳ್ಳುತ್ತಿರುವುದು; ಇದರಿಂದಾಗಿ ನಾವು ಆಹ್ವಾನಿಸಿಕೊಳ್ಳುತ್ತಿರುವ “ಅಸಹಜ ಅಮಾನುಷ" 
ಸ್ಥಿತಿ ಹಾಗೂ ಅದು ಕೂಡ “ಸಹಜ ಸಾಮಾನ್ಯ ಅನಿಸಿಬಿಡುತ್ತದೆಯೋ ?'' ಎನ್ನುವ ವಿಷಾದದಿಂದ 
ಕೂಡಿದ ಆತಂಕ - ಇವೆಲ್ಲ ಪ್ರಾಮಾಣಿಕವಾಗಿ ಅಭಿವ್ಯಕ್ತಿಕೊಂಡ ಹಲವಾರು ಪ್ರಖರ 
ಕವನಗಳಲ್ಲಿದೆ. A poetis a man speaking to men ಅನ್ನುವ ರೀತಿಯಲ್ಲಿ ಬರೆದವು. 


೬೨ 9 ಸಂಕಲನ 7೯ $ ೧೪ ಮೇ ೨೦೦೩ 


*ಏಳಲಾಗುತ್ತಿಲ್ಲ / ನನಗೆ / ಯಾರೋ ಬಾಗಿಲು ಬಡಿಯುತ್ತಿದ್ದಾರೆ'- ಈ ಸಾಲುಗಳಲ್ಲಿ 
loss of warmth 8೧೮ concern in human relations — ಬಹಳ ಹೊತ್ತು 
ಮನಸ್ಸಿನಲ್ಲುಳಿಯಂತಹ ಆಪ್ತ ಹೇಳಿಕೆಗಳಿವೆ. ಈ ಕವನಗಳಲ್ಲಿಯ ಕಾಳಜಿ, ವೈಚಾರಿಕತೆ 
ಕಾವ್ಯವಾಗಿರುವಂತೆ ಬೇರೆ ರೂಪದಲ್ಲಿಯೂ ವ್ಯಕ್ತವಾಗಬಹುದಿತ್ತು. ಆದರೈ,ಯಾವುದು ಕಾವ್ಯ 
ಮಾತ್ರ ಆಗಬಹುದೋ-- ರಮ್ಮವಾದದ್ದು, ಮನಮೋಹಕವಾದಂತಹದು, ಹರಿಯಲೇಬೇಕಾದ ' 
ಕಣ್ಣೀರಿನಂತೆಯೇ ಭಾವನಾತ್ಮ ಕವಾದದ್ದು. ಇಡಿಯಾಗಿ ಸಿಗದೆ ಬೇರೆ ಬೇರೆ ಶಬ್ದ ಚಿತ್ರಗಳಲ್ಲಿ 
ಮಾತ್ರ ಸಿಗುವಂತಹದು, ವಿಚಾರಕ ಡೆಕೊಡದೆ ಸೆಳೆದು ಹಾಕುವಂತಹದು-- ಅಂತಹದೆಲ್ಲ” 
ಇಲ್ಲಿ ಭರವಸೆಯ, ಅಪೆಣ್ಣಿ ಹುಟ್ಟಿಸುವ ಅನೇಕ ಕಾವ್ಯಗಳಲ್ಲಿ ಅನುಭವಕ್ಕೆ ಬರುತ್ತದೆ. 

ಶ್ರೇಷ್ಠ ಕಾವ್ಯಕ್ಕೂ ತತ್ವಜ್ಞಾನಕ್ಕೂ ಅಂತರವೇನಿಲ್ಲ. ಜೀವನದ ತಿರುಳು, ತಿಳಿವಳಿಕೆ 
ಅದು ತತ್ವಜ್ಞಾನ. ಅದನ್ನು ಕವಿ ಪಡೆವ ದಾರಿ, ಸಂಭ್ರಮವೇ ಕಾವ್ಯ. ವಸಂತ ಬನ್ನಾಡಿಯವರಿಗೆ 
ಆ `ಧ್ಯಾನ' ಸಾಧಿಸಲೆಂದು ಹಾರೈಸುವಾಗ ನನ್ನ ಸ್ವಾರ್ಥ ಮುಚ್ಚಿಡಲಿಕ್ಕಾಗುವದಿಲ್ಲ. 

- ದುಷ್ಯಂತ ನಾಡಗೌಡ, ವೆಂಕಟಾದ್ರಿ, ೧೨೪, ೨ ನೇ ಮೇನ್‌, 'ಗಂಂಧೀನಗರ, ಧಾರವಾಡ - ೪ 


ಲ್ಲೆ ಸಾಕ್ಟಾತಾ Ne ಕೆ. ಟಿ. ಮಹಮ್ಮದ್‌, ಅನು: ನಾ. ದಾಮೋದರ ಶೆಟ್ಟಿ, ಕನ್ನಡ ಪ್ರಪಂಚ 
ಪ್ರಕಾಶನ. ie ರು ಪ್ರ.ಮು. ೨೦೦೨,. ಪು. ೬೦, ರೂ. ಛಿ. 

ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಎಲ್ಲರಿಗೂ 
ಅಸಮಾಧಾನವಿದೆ, ಜಿಗುಪ್ಸೆಯಿದೆ. ಇದಕ್ಕೆ ದನಿ ನೀಡಲೆಂಬಂತೆ ಮಾರ್ಮಿಕವಾಗಿ, ಸಾಂಕೇತಿಕವಾಗಿ 
ಮಹಮ್ಮದ್‌ ಅವರು ತಮ್ಮ ನಾಟಕ *ಸಾಕ್ಟಾತ್ಕಾರ' ಬರೆದಿದ್ದಾ ರೆ. ದೇಶಕ್ಕೆ ಸ್ವಾತಂತ್ರ್ಯ 
ಬಂದರೆ ನಮ್ಮ ಜನರ ಕಷ್ಟ ಕೋಟಲೆಗಳು, ರೋಗರುಜಿನಗಳು, ಬಡತನ ನಿರಕ್ಷರತೆಗಳು 
ತೊಲಗಿ ಸ ಸಾಮಾನ್ಯ ಜನರ ಜರು ಹಸನಾಗುತ್ತದೆ. ಮುಖಗಳಲ್ಲಿ ನಲಿವು ಗೆಲವು ಕಾಣಬಹುದು 
ಎಂಬ ನಿರಿಷ್ಲೆ ಇತ್ತು. ಆದರೆ ನಂತರದ ದಿನಗಳಲ್ಲಿ "ಎಲ್ಲವೂ ತಿರುವು ಮುರುವು ಆದಾಗ" 
ಈ ನಿರಿಣ್ಷೆಯೇ ಮುದಿಯಾದರೂ ಜೀವವನ್ನು ಹಿಡಿದಿಟ್ಟುಕೊಂಡು ಮುಂದುವರಿದು, ಒಂದಲ್ಲ 
ಒಂದು ದಿನ ತನ್ನ ಬಯಕೆ ಈಡೇರಬಹುದೆಂದು ಎದುರು ನೋಡುತ್ತಿರುತ್ತದೆ. ಈ ನಿರೀಕ್ಷೆಯೇ 
ಬಡ ಜನರಿಗೆ ಆಸರೆಯಾಗಿ ನಿಲ್ಲುತ್ತದೆ. "ಅಜ್ಜ'ನ ಪಾತ್ರವಾಗಿ ಬರುವ ನಿರೀಕ್ಷೆ ನಾಟಕದ 
ಕೊನೆಯಲ್ಲಿ ಹೇಳುತ್ತದೆ. ಬದುಕು ಸಾಕಾಗಿದೆ "ಬದುಕು ಅಸಹನೀಯವಾಗಿದೆ. ನಾ ಸಾಯೋದಿಲ್ಲ' 
ಅಂದರೆ ಮತ್ತೆ ಆಂತರ್ಯದಲ್ಲಿ ಆಶಾಭಾವ ಇದೆ. ಆದರೆ ತಕ್ಷಣವೇ ಮತ್ತೆ ಹೆಳುತ್ತದೆ, 
"ನನ್ನನ್ನು ಮುಗಿಸಿ ಬಿಡಿ. WAR ನಿಮ್ಮಿಂದ ದ ಸಾಧ್ಯವೆ ಇಲ್ಲವೆ ?' ಎನ್ನುವ ಹಾಗೆ ಅಂಗಲಾಚುವಲ್ಲಿ 
ನಾಟಕ ಮುಗಿಯುತ್ತದೆ. 

ಈ ನಿರೀಕ್ಷೆಯನ್ನು ಬಡಜನರ ಒಳಿತಿನ ಹಂಬಲವನ್ನು ಪಾತ್ರವಾಗಿಸಿ ಬರೆದಿರುವ ಈ 
ನಾಟಕದ ಕಲ್ಪನೆಯೇನೋ ಚೆನ್ನಾಗಿದೆ. ನನಗೆ ಕೆ. ಬಾಲಚಂದರ್‌ ಅವರ ಒಂದು ಸಿನಿಮಾ 
ನೆನಪಿಗೆ ಬರುತ್ತದೆ. ಅದರಲ್ಲಿ ಭಾರತದ ಸ್ವಾತಂತ್ರ್ಯವನ್ನೆ ಒಂದು ಪಾ ಪಾತ್ರ ಮಾಡಿದ್ದಾರೆ. ಅದು 
ಕುಬ್ಬ ನೊಬ್ಬ ಮಾಡಿದ್ದಾನೆ ನೆ. ಅವನು ಕಿರುಚಲು ಶುರು ಮಾಡಿದರೆ ನಿಲ್ಲಿಸಲು ಅದರ" ಬಾಯಿಗೆ 
ನೋಟು ತುರುಕಚೆಕಾಗುತ್ತದೆ ! ಆದರೆ ನಾಟಕದಲ್ಲಿ ನಡೆಯುವ ಘಟನೆ, ಪಾತ್ರ ಪೋಷಣೆಯಲ್ಲಿ 
ಕೃತಕತೆ ಇದೆ. ಬುದ್ದಿವಂ ತಿಕೆಯಿಂದ ಹೆಣೆದಿರುವುದು ಒಡೆದು ಕಾಣುತ್ತದೆ. ಅದರಲ್ಲೂ ಕನ್ನ ಡದಲ್ಲಿ 
ಮಾತುಗಳನ್ನು ಬರೆಯುವಾಗ ಅನುವಾದಕರೂ ತಪ್ಪು ಮಾಡಿರುವ ಸಾಧ್ಯತೆ ಇರಬಹುದು, 
ಇದ್ದರೂ ಒಟ್ಟಾರೆ ಕೃತಕತೆ ನಾಟಕದ ದೌರ್ಬಲ್ಯ. “ಒದಿಗಿಂತ, ರಂಗದ ಮೇಲೆ ಬಂದಾಗ ಕೆಲವು 
ನ್ಯೂನತೆಗಳು ವಾಸಾ 


೧೪ ಮೇ ೨೦೦೩ $9 ಸಂಕಲನ 7-೯ $ ೭೩ 


ಅನುವಾದದಲ್ಲಿ ದಕ್ಷಿಣ ಕನ್ನಡದ ಆಡುಭಾಷೆ ಕಡೆಗೆ ಒತ್ತು ನೀಡಲಾಗಿದೆ. ಎಂದು 
ಹೇಳಲಾಗಿದೆ. ಆದರೆ ಅದು ಓದಿಗೆ ಅಭಿನಯಕ್ಕೆ ಅಡ್ಡ ಏನೂ ಆಗುವುದಿಲ್ಲ. ಇದಕ್ಕಿ ತ 
ಅನುವಾದಕರು ಪದ, ವಾಕ್ಯ ಬಳಸುವಾಗ ಸ್ವ ಸ್ವಲ್ಪ ಎಚ್ಚರ ನಹಿಸಬಹುದಿತ್ತು ಎನಿಸುತ್ತದೆ. ಕೆಲವು 
ಸಲ ಈ ಮಾತುಗಳು ಕಂಸದಲ್ಲಿ ನ ನಿರ್ದೇಶನಗಳು, ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತದೆ. 
ಮಾತುಗಳು ನಾಟಕದ ದನಿಗೆ ವಿರುದ್ದ ವಾಗಿ ಬಿಡುವಂತೆ ತೋರುತ್ತವೆ. ಆ ಒಳ ನಾಟಕದ 
ಮುಖ್ಯ ಸ್ತರಕ್ಕೆ ಒತ್ತು ಕೊಡುವಲ್ಲಿ ಸೋಲುತ್ತವೆ. ನಾಟಕದ ನಿರ್ದೇಶನದಲ್ಲಿ ಸಾಕಷ್ಟು 
ಪಳಗಿರುವ ನಾ. ದಾಮೋದರ ಶೆಟ್ಟಿ ಯವರು ಇದರ ಬಗ್ಗೆ ಸ್ವಲ್ಪ ಯೋಚಿಸಿದ್ದ ರೆ ಒಳ್ಳೆ ಯದಿತ್ತು. 
ಈ ನಾಟಕ ರಂಗಪ್ರದರ್ಶನವಾಗಿದ್ದ ರೂ, ಇವು ಏಕೆ ಇವರ "ಗಮನಕ್ಕೆ ಬರಲಿಲ್ಲ ವೊ "ತಿಳಿಯದು. 

ಒಟ್ಟಾರೆ ಒಂದು ರೀತಿ ಅಸಂಗತ ಶೈಲಿಯಲ್ಲಿ, ಒಂದು ರೀತಿ ಸಾಂಕೇತಿಕ ಶೈಲಿಯಲ್ಲಿ, 
ಒಂದು ರೀತಿ ವ್ಯಂಗ್ಯ ದಲ್ಲಿ ಹರಿಯುವ ಈ ನಾಟಕ ರಂಗದ ಮೇಲೆ ಯಶಸ್ವಿ ಆಗಲು "ನಿರ್ದೇಶಕ 
ಸಾಕಷ್ಟು 1 ಮಾಡಬೆಕಾಗುತ್ತದೆ, ಶ್ರಮ ಪಡಬೆಕಾಗುತ್ತದೆ. ಆದರೂ ಇಂತಹ ವಿದೇಶಿ 
ರೀತಿಯ ನಾಟಕವನ್ನು ಕನ್ನಡಕ್ಕೆ ತಂದುದು ಅಭಿನಂದನೀಯ. 


೯. ನವನೀತ : ಕತೆಗಳು: ವಿಜಯಾ ಶ್ರೀಧರ್‌, ಶ್ರೀವಿಜಯ ಪ್ರಕಾಶನ, ೬ ನೇ ಕ್ರಾಸ್‌, 
ರಾಜೇಂದ್ರನಗರ, ಶಿವಮೊಗ್ಗ - ೪. ಪ್ರ.ಮು. ೨೦೦೨, ಪು. ೮೮, ರೂ. ೬೦/- 

ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈಗಾಗಲೇ ಪ್ರಕಟಗೊಂಡ ತಮ್ಮ ಕಥೆಗಳನ್ನು ಈ ಸಂಕಲನದಲ್ಲಿ 
ಸೇರಿಸಿ ವಿಜಯಾ ಶ್ರೀಧರ್‌ ಪ್ರಕಟಿಸಿದ್ದಾರೆ. ಮುನ್ನುಡಿಯಲ್ಲಿ ವಸುಮತಿ ಉಡುಪರು ಹೇಳಿರುವ 
ಹಾಗೆ ಕಥೆಗಳು ಬದುಕಿನ ವಿವಿಧ ಮಗ್ಗುಲಗಳನ್ನು ಬಿಂಬಿಸಲು ಪ್ರಯತ್ನಿಸುತ್ತಿವೆಯಾದರೂ 
ಅವು ಒಂದು ವರ್ಗದ ಕುಟುಂಬದ ಹಿನ್ನೆಲೆಯ ವಿವಿಧ ಮಗ್ಗು ಲಗಳಾಗಿವೆ. 

ಕಥೆಗಳಲ್ಲಿ ವ್ಯಕ್ತಿಗಳ ಸ್ವಭಾವ, ಗುಣಧರ್ಮಗಳನ್ನು ಹೆಕ್ಕಿ ನೋಡುವ ಕುತೂಹಲ 
ಕಾಣಿಸುತ್ತದೆ. ಆದರೆ ಇದು ಕೇವಲ ಮೇಲ್‌ಪದರದಲ್ಲಿ ನಿಂತುಬಿಡುವುದರಿಂದ, ಅವು ತಮ್ಮ 
ಗುರಿ ತಲುಪಲು ಒಮ್ಮಿಂದೊಮ್ಮೆಲೆ ತಿರುವು ಪಡೆಯುತ್ತ ಕಥೆಯು ಸಹಜವಾಗಿ 
ಅನಾವರಣಗೊಳ್ಳಲು ಅಡ್ಡಿಯಾಗುತ್ತವೆ. 

ಕಥೆಗಳು ಸರಳವಾಗಿವೆ. ಹೆಚ್ಚಿನ ಆಕಾಂಕ್ಷೆ ಇಲ್ಲದೆ ನೇರವಾಗಿ ತಮ್ಮ ವಿಷಯವನ್ನು 
ಹೇಳುವ ಇವು ಕೆಲವು ಬಾರಿ ಉಪದೇಶಾತ್ಮಕವಾಗಲು ಬಯಸುವ ಚುಟುಕುನೀತಿಕಥೆಗಳಂತೆ 
ಕಾಣಿಸುತ್ತವೆ. ಕಲೆಗಾರಿಕೆಯಲ್ಲಿ, ಪಾತ್ರಪೋಷಣೆ, ವಾತಾವರಣ ನಿರ್ಮಾಣ, ಬದುಕು ಕುರಿತ 
ಚಿಂತನ ಇಂತಹ ವಿಚಾರಗಳಲ್ಲಿ ಕಥೆಗಾರರು ಹೆಚ್ಚಿನ ಆಸಕ್ತಿ ವಹಿಸಬಹುದಾಗಿತ್ತು. ಆದರೂ 
“ಒಂದೇ ಬಳ್ಳಿಯ ಹೂಗಳು', “ಸರ್ವಮಂಗಳ' ಕಥೆಗಳು ಇವರು ಮನಸ್ಸು ಮಾಡಿದರೆ ಉತ್ತಮ 
ಕಥೆಗಳನ್ನು ನೀಡಬಲ್ಲರು ಎಂಬುದಕ್ಕೆ ಸಾಕ್ಷಿ. 

ಬುದ್ದಿವಂತಿಕೆಗಿಂತ ಹೃದಯವಂತಿಕೆ ಹಾಗೂ ತೀವ್ರ ಸ್ಪಂದನದಿಂದ, ಅನುಭವಗಳಿಂದ 


ಬರೆದರೆ ಕಥೆ ಸಹಜವಾಗಿ, ವೈವಿಧ್ಯತೆಯಿಂದ ಕಲೆಗಾರಿಕೆಯಿಂದ ತಾನೆ ತಾನಾಗಿ ಅರಳುತ್ತದೆ. 
ಇದು ಇವರಿಗೆ ಎಟುಕದ ವಿಷಯವೇನಲ್ಲ. 


೧೦. ಥೇಮ್ಸ್‌ ದಿಂದ ಟೈಬರ್‌ವರೆಗೆ : ವೆಂಕಟೇಶ ಮಾಚಕನೂರ, ಲೋಹಿಯಾ 
ಪ್ರಕಾಶನ, ಕ್ಲಿತಿಜ, ಗಾಂಧೀನಗರ, ಬಳ್ಳಾರಿ-೩, ಪ್ರ.ಮು. ೨೦೦೨, ಪು. ೧೩೬, ರೂ. ೫೦/- 
ವೆಂಕಟೇಶ ಮಾಚಕನೂರ ಅವರು ತಮ್ಮ ಹದಿನೈದು ದಿನಗಳ ಯೂರೋಪ್‌ ಮತ್ತು 
ಲಂಡನ್‌ ಯಾತ್ರೆಯ ಅನುಭವವನ್ನು ಈ ಪುಸ್ತಕದಲ್ಲಿ ನೀಡಿದ್ದಾರೆ. ಪ್ರವಾಸದ ವಿವರಗಳನ್ನು, 


೬೪ $ ಸಂಕಲನ -೯ $ ೧೪ ಮೇ ೨೦೦೩ 


ವಿವಿಧ ದೇಶದ ಸಂಸ್ಕೃತಿ, ಚರಿತ್ರೆ, ಭೂಗೋಳ, ವಾಯುಗುಣ, ಉಡುಗೊರೆ. ಆಹಾರ, 
ಇತ್ಯಾದಿಗಳ ವಿವರಗಳನ್ನು ಓದುಗರಿಗೆ ಬೇಸರವಾಗದ ಹಾಗೆ ನೀಡುವುದು ಕಷ್ಟದ ಕೆಲಸ. 
ಪ್ರವಾಸಕ್ಕೆ ಹೋಗಲಿರುವವರೂ ಹೋಗದವರೂ, ಹೋದವರೂ ಎಲ್ಲರೂ ಓದಬೆಣೆನಿಸುವಂತೆ, 
ಮತ್ತು ಒಂದು ಹೊಸ ದರ್ಶನ ನೀಡುವಂತೆ ಬರೆಯುವುದಕ್ಕೆ ಭಾಷೆಗಿಂತ, ಮನೋಭಾವ, 
ಹಿನ್ನೆಲೆ, ಕಲೆಗಾರಿಕೆ, ಮುಖ್ಯ. ಪ್ರಸ್ತುತ ಪುಸ್ತಕ ಅದರ ಸರಳತೆಯಲ್ಲಿ, ಭಾಷೆಯ ಹರಿವಿನಲ್ಲಿ, 
ಹೇಳಬೇಕಾದುದನ್ನು ಜಸಿ ಚೊಕ್ಕವಾಗಿ ಹೇಳುವಲ್ಲಿ ಗೆಲುವು. ಸಾಧಿ ಸಿದೆ. ಲವಲವಿಕೆಯ 
ಮಾತುಗಾರಿಕೆ ನವಿರು ಹಾಸ್ಯ, ಅಲ್ಲಲ್ಲಿ ಮಿಂಚುತ್ತದೆ. ಯೂರೋಪು, ಲಂಡನ್‌ಗೆ 
ಹೋಗಬಯಸುವವರಿಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳ ಲು ಸಹಕಾರಿಯಾಗಿದೆ. 

- ಸಂಪಿಗೆ ತೋಂಟದಾರ್ಯ, ೩೯೪, ಸಂಪಿಗೆ, ೫ನೇ ಕ್ರಾಸ್‌, ೭ನೇ ಮೇನ್‌, ಆರ್‌.ಪಿ.ಸಿ. 
ಲೇಔಟ್‌, ವಿಜಯನಗರ ೨ನೇ ಸ್ಟೇಜ್‌, ಬೆಂಗಳೂರು - ೫೬೦ ೦೪೦ 


೧೧. ನವೋದಯ ಕತೆಗಳು : ಡಾ. ಎಸ್‌. ಪ್ರಸಾದಸ್ವಾಮಿ, ಜ್ಞಾನೋದಯ ಪ್ರಕಾಶನ, 
೪ಬ್ಲಾಕ್‌, ಬಸವೇಶ್ವರನಗರ, ಬೆಂಗಳೂರು-೭೯. ಪ್ರಮು.೨೦೦೧. ಪು.೨೫೦, ರೂ. ೧೨೫/- 

ಇದು ಡಾ. ಎಸ್‌. ಪ್ರಸಾದಸ್ವಾಮಿಯವರ ಸಂಶೋಧನ ಮಹಾಪ್ರಬಂಧ. ಹೊಸಗನ್ನಡ 
ಕಥಾಸಾಹಿತ್ಯದ ಆರಂಭಿಕ ಹಾಗೂ ಮುಖ್ಯ ಕಾಲಘಟ್ಟವಾದ ನವೋದಯ ಸಂದರ್ಭದ 
ಕಥೆಗಳನ್ನು ಇಲ್ಲಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಅಧ್ಯಯನದ ಅಚ್ಚುಕಟ್ಟುತನ, ವಿಮರ್ಶಾಪ್ರಜ್ಞೆ, 
ತೌಲನಿಕ ದೃಷ್ಟಿಕೋನಗಳಿಂದಾಗಿ ಆಧುನಿಕ ಕನ್ನಡ ಕಥಾಸಂದರ್ಭಕ್ಕೆ ಇದು ಒಂದು ಉತ್ತಮ 
ಪ್ರವೇಶಿಕೆಯಂತಿದೆ. ಈ ರೀತಿಯ ವಸ್ತುಗಳನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಾಗ ಇದು 
ಕೇವಲ ಒಂದು ಸಾಮಾನ್ಯ ಸಾಹಿತ್ಯಚರಿತ್ರೆಯಾಗದಂತೆ ಕಾಪಾಡಿಕೊಳ್ಳುವ ಹೊಣೆಗಾರಿಕೆಯಿರುತ್ತದೆ. 
ಅಂತಹ ಜವಾಬ್ದಾರಿಯನ್ನು ಪ್ರಸ್ತುತ ಅಧ್ಯಯನದ ವಿಂಗಡನಾಕ್ರಮದಲ್ಲಿಯೂ ಕಾಣಬಹುದು. 
ನವೋದಯ ಸಣ್ಣ ಕಥೆಗಳ ಸ್ವರೂಪ, ವೈಶಿಷ್ಠ , ತಾತ್ವಿಕ ನಿಲುವು, ರಾಚನಿಕ ಸ್ವರೂಪಗಳನ್ನು 
ಚರ್ಚಿಸಿರುವುದಲ್ಲದೆ ಆ ಸಂದರ್ಭದ ಪ್ರಾತಿನಿಧಿಕ ಕಥೆಗಾರರನ್ನು ವಿವರವಾಗಿ ಅಧ್ಯಯನಕ್ಕೆ 
ಒಳಪಡಿಸಲಾಗಿದೆ. ನವೋದಯ- ಪೂರ್ವ ಕಥೆಗಾರರಾದ ಪಂಜೆ, ಕೆರೂರು 
ವಾಸುದೇವಾಚಾರ್ಯರಂತೆಯೇ ನವೋದಯದ ಪ್ರಮುಖ ಕಥೆಗಾರರಾದ ಮಾಸ್ತಿ, ಗೊರೂರು, 
ಆನಂದ ಮುಂತಾದವರನ್ನು ಇಲ್ಲಿ ಚರ್ಚಿಸಲಾಗಿದೆ. 

`ನವೋದಯ ಕಥಾಪರಂಪರೆಯ ಮುಂದುವರಿದ ರೂಪವಿಧಾನಗಳು' ಈ ಪ್ರಬಂಧದ 
ಅತ್ಯಂತ ಮುಖ್ಯ ಭಾಗ. ಇಲ್ಲಿ ಆ ಪರಂಪರೆಯ ವಿಭಿನ್ನ ಪ್ರಯತ್ನದ ಕಥೆಗಾರರನ್ನಲ್ಲದೆ 
ಪ್ರಗತಿಶೀಲ, ನವ್ಯ, ನವ್ಯೋತ್ತರ ಕಥಾ ಮಾದರಿಗಳಲ್ಲಿ ಅಂತರವಾಹಿನಿಯಂತೆ ಹರಿದಿರುವ 
ನವೋದಯದ ಜಾಡುಗಳನ್ನು ಗುರುತಿಸುವ ಅರ್ಥಪೂರ್ಣ ಪ್ರಯತ್ನ ಮಾಡಲಾಗಿದೆ. ಇದು 
ಜಟಿಲವಾದುದು ಕೂಡ. ಪರಂಪರೆಯ ಪ್ರಭಾವ ತೀರಾ ಸೂಕ್ಷ್ಮವಾಗಿರುವುದಲ್ಲದೆ ಅದು 
ಏಕಪ್ರಕಾರವಾಗಿಯೂ ಇರಲು ಸಾಧ್ಯವಿಲ್ಲ. ಕೆಲವು ಕಟಿಬದ್ಧ ಲೇಖಕರನ್ನು ಹೊರತುಪಡಿಸಿದರೆ 
ಪ್ರತಿ ಲೇಖಕನೂ ಪರಂಪರೆಗೆ ಹಲವು "ರೂಪ, ನೆಲೆಗಳಲ್ಲಿ ಯಣಿಯಾಗಿದ್ದು ಅದು ವ್ಯಕ್ತಗೊಳ್ಳುವ 
ಪರಿ ಮಾತ್ರ ಏರಿಳಿತಗಳಿಂದ ಆದಾಗ್ಯೂ ಇಂತಹ ಪ್ರಯತ್ನಗಳು ಅರಿಯುವಿಕೆಯ ದೃ ಹ್ಟಿಯಿಂದ 
ತರ್ಕ್‌ ಇನ್ನೂ ಹಲವು ಕಥೆಗಾರರನ್ನು ಚರ್ಚಿಸಲು ಪ್ರಬಂಧಕಾರರಿಗೆ ಇಲ್ಲಿ ಅಮಾಶವಿತ್ತು. 
ಬಹುಶಃ ಪುಸ್ತಕರೂಪದಲ್ಲಿ ಹೊರತರುವಾಗ ಲೇಖಕರು ವಹಿಸಿದ ಮುತುವರ್ಜಿಯ ಫಲಿತವಾಗಿ 
ಈ ಮಹಾಪ್ರಬಂಧ ತನ್ನ ಸ್ವಾಭಾವಿಕ ಒಣ ಧಾಟಿಯಿಂದ ಹೊರತಾಗಿದೆ. ಯಾವ ತಾಂತ್ರಿಕ 
ಅಡೆತಡೆಗಳಿಲ್ಲದೆ ಒಂದು ಕ್ಕ ತಿಯಂತೆ ಓದಿಸಿಕೊಳ್ಳುತ್ತದೆ. 


೧೪ ಮೇ ೨೦೦೩ $ ಸಂಕಲನ 7-೯ $ ೭೫ 


೧೨. ನರವಿಂಧ್ಯ : ಕಂನಾಡಿಗಾ ನಾರಾಯಣ. ಸಿ.ವಿ.ಜಿ. ಪಬ್ಲಿಕೇಷನ್ಸ್‌, ೭೦, ೨ನೇ ಮೇನ್‌, ಜಬ್ಬಾರ್‌ 
ಬ್ಲಾಕ್‌, ವೈಯಾಳಿಕಾವಲ್‌, ಬೆಂಗಳೂರು-೩, ಪ್ರ. ಮು. ೨೦೦೨, ಪುಟ ೮೮, ರೂ. ೭೫/- 

'ನರವಿಂಧ್ಯ' ಕಂನಾಡಿಗಾ ನಾರಾಯಣರ ನಾಲ್ಕನೆಯ ಕಥಾಸಂಕಲನ. ತಮ್ಮ ಕಾದಂಬರಿ 
ಕವಿತೆಗಳ ಮೂಲಕವೂ ಅವರು ಪರಿಚಿತರು. ಗ್ರಾಮ್ಯ ಸಂವೇದನೆ, ಭಾಷಾ ಸೊಗಸು, ವ್ಯಂಗ್ಯಾತ್ಮಕ 
ಒಳನೋಟಗಳು ಅವರ ಕಥಾಸಾಮರ್ಥ್ಯದ ಮೂಲದ್ರವ್ಯಗಳಾಗಿದ್ದು `ನರವಿಂಧ್ಯ ದಲ್ಲೂ ಅವು 
ಮುಂದುವರಿದಿವೆ. ಮನುಜಲೋಕದ ಮೃಗೀಯ ಸ್ವಭಾವ ಹಾಗು ಅನಾಹುತಕಾರಿ ವರ್ತಮಾನದ 
ವಿವಿಧ ಸ್ವರೂಪಗಳ ಅನಾವರಣವನ್ನು ಮಾ ಕಥೆಗಳಲ್ಲಿ ಮಾಡಿದ್ದಾರೆ. `ಮಸಣಯ್ಯನೂ 
ಪತನಮುಖಿ ಪ್ರವೃತ್ತಿಯೂ' ಇಲ್ಲಿಯ ಯಶಸ್ವಿ ಕಥೆಯಾಗಿದ್ದು ಲೊಕೋಪಯೋಗಿ ಗಿ 
ಕಾರ್ಯವೈಖರಿಯ ಭ್ರಷ್ಟ ಮುಖಗಳನ್ನು ಹಾಗು ಅಧಿಕಾರದ ಒಳಸುಳಿಗಳನ್ನು 
ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ ಮತ್ತು ತರ್ಕಹೀನ ವ್ಯವಸ್ಥೆಯ ಮೌಲ್ಯಗಳೂ ಹೀಗೆ 
ಕಳಾಹೀನವಾಗಿರಬಲ್ಲವು ಎಂಬುದನ್ನು ಸಾಂಕೇತಿಕವಾಗಿ ರೂಪಿಸಲಾಗಿದೆ. “ಸ್ವಾಧೀನ ಇನ್ನೊಂದು 
ಗಮನಾರ್ಹ ಕಥೆ. ಸಾರ್ವಜನಿಕ ಯೋಜನೆಗಳಿಗಾಗಿ ಭೂಮಿ ಸ್ವಾ ಧೀನವಾಗುವಾಗಿನ ಭಾವನ 
ಇತ್ಮಕ ಸಂಘರ್ಷದ ಸುತ್ತ ಹೆಣೆದ ಕಥೆ ಇದಾಗಿದ್ದು, ಪ್ರತಿಕ್ರಿಯೆಯ ಹಲವು ಮುಖಗಳನ್ನು 
ಕುತೂಹಲಕರವಾಗಿ ನಿರ್ಮಿಸಲಾಗಿದೆ. "ನರವಿಂಧ್ಯದೊಳಗೊಂದು ಹುಲುಗಿಳಿ' ಪ್ರೇಮ, ಕಾಮ 
ಹಾಗು ಜಾತಿ ವ್ಯವಸ್ಥೆಯ ತಲ್ಲಣಗಳ ನಡುವೆ ಬೆಳೆದಿದ್ದು ಅದರ ಹೀನ ಮುಖಗಳನ್ನು 
ಮನಮುಟ್ಟುವಂತೆ ನಿರೂಪಿಸಲಾಗಿದೆ. 

ಅವರ ಹಿಂದಿನ ಸಂಕಲನಗಳಿಗೆ ಹೋಲಿಸಿದರೆ ನಾರಾಯಣರ ರಂಜಕ ಭಾಷೆ ಇಲ್ಲಿ 
ಸ್ವಲ್ಪ ಸಂಯಮ ಪಡೆದುಕೊಂಡಿದ್ದು ಇದು ಉತ್ತಮ ಬೆಳವಣಿಗೆ. ಆದರೆ ಕಥೆಯೊಂದಿಗಿನ 
ನಾರಾಯಣರ ಒಳಗೊಳ್ಳುವಿಕೆ ಹಲವು ಪ್ರಶ್ನೆಗಳನ್ನು ನಮ್ಮ ಮುಂದಿರಿಸುತ್ತದೆ. “ಸರ್ಪಹುಣ್ಣು' 
ಎಂಬ ಕಥೆ ಅಹಿಂಸೆಯಿಂದ ಹಿಂಸೆಯತ್ತ ವಾಲುವ ಮನೋಗತವನ್ನು ಸೂಕ್ಶ್ಮವಾಗಿ ನಿರೂಪಿಸಿದರೂ 
ಪರೋಕ್ಸವಾಗಿ ಅದು ಸರ್ಪದ್ವೆ ಷದ ವೈಭವೀಕರಣದಂತೆ ತೋರುತ್ತದೆ. `ನರವಿಂಧ್ಯದೊಳಗೊಂದು' 
ಕಥೆಯಲ್ಲಿ ಜಾತಿಸೂಚಿತ ನಂಬಿಕೆ ಮೌಢ್ಯ ಗಳನ್ನು ನಿರಾಕರಿಸುವ ಪ್ರಯತ್ನ ಕಾಣುವುದಿಲ್ಲ. 
ನಿಷ್ಕುರರಾಗಿ ವರ್ತಮಾನವನ್ನು ಪರಿಕ್ಲೆಗೆ ಒಡ್ಡುವಾಗಲೂ ವಾಸ್ತವವನ್ನು ನಾರಾಯಣ ಅಷ್ಟಾಗಿ 
ಹಚ್ಚಿಕೊಳ್ಳುವುದಿಲ್ಲ. ಇದು ಕಥೆಗಳಿಗೆ ಅನಗತ್ಯ ವೇಗ, ಅಸಹಜ ತಿರುವು ನಾಟಕೀಯ 
ವಿದ್ಯಮಾನಗಳನ್ನು ಕಲ್ಪಿಸುತ್ತದೆ. "ಅನೆ ಬಂತೊಂದಾನೆ' ಯಂಥ ಅಪರೂಪದ ವಸ್ತುವಿನ 
ನಿರ್ವಹಣೆಯಲ್ಲಿ ವ್ಯವಸ್ಥೆಯ ಉಪಟಳದ ಚಿತ್ರಣಕ್ಕಾಗಿ ಬಂದು ಹೋಗುವ ಪಾತ್ರಗಳು 
ಮೈದುಂಬಿಕೊಳ್ಳುವುದಿಲ್ಲ. "ಮಸಣಯ್ಯ ನ ವಿಚಾರಕ್ಕೆ ಬಂದರೆ ಆತ ಕೊನೆಯಲ್ಲಿ ಡಾಂಬರಿನಲ್ಲಿ . 
ಮುಳುಗುವ ಸನ್ನಿವೇಶ ಪುಟ್ಟಣ್ಣ ನವರ ಸಿನಿಮಾಗಳಲ್ಲಿ ಅದ್ಭುತ ಎನಿಸಬಹುದಾದರೂ ಕನ್ನಡ 
ಕಥಾಪ್ರಪಂಚದಲ್ಲಿ ನಾಟಕೀಯವೆನಿಸುತ್ತದೆ. 

ಇದರಿಂದಾಗಿ ತಿರುವುಗಳಿಗೆ ದೊರೆತ ಪ್ರಾಧಾನ್ಯ ಆಯಾಮಗಳಿಗೆ ಲಭ್ಯವಾಗುವುದಿಲ್ಲ. 
ಹಲವು ಹೊಸ ಕಥಾವಸ್ತುಗಳನ್ನು, ಹೊಳಹುಗಳನ್ನು ಇರಿಸಿಕೊಂಡಿರುವ ಹಾಗು ನಿರ್ಭೀತ 
ಶೈಲಿ ರೂಢಿಸಿಕೊಂಡಿರುವ ನಾರಾಯಣರ ಕಥೆಗಳು ತಮ್ಮ ಕುತೂಹಲ ನಡೆ ಹಾಗು ಓದಿಸಿಕೊಳ್ಳುವ 
ರಂದ ಮೆಚ್ಚಿಗೆಯಾಗುತ್ತವೆ. ಇಲ್ಲಿಯ ವಿವರಗಳಿಗಾಗಿ ತಲೆದೂಗಿಸುತ್ತವೆ. ಅದರಿಂದ 
ಚೆನ್ನಾಗಿವೆ. ಆದರೆ ಅಷ್ಟು ಸಾಕೇ? 


- ಜಿ.ಕೆ. ರವೀಂದ್ರಕುಮಾರ್‌, ಕಾರ್ಯಕ್ರಮ ನಿರ್ವಾಹಕ, ಆಕಾಶವಾಣಿ, ಯಾದವಗಿರಿ, ಮೈಸೂರು 


೬೬ « ಸಂಕಲನ-೯ $ ೧೪ ಮೇ ೨೦೦೩ 


೧ 


A 


p> 


೨3 


ಗಂ 


೧೨ 


%. 


KS 


ಕ 


ಇ. 


" ಸಂಕಲಹ ' ಪ್ಹೀಕರಿನಿದ ಪುಸ್ತಕಗಳು 
0 

ಜಾತ್ರೆಯಲ್ಲಿ ಶಿವ : ಕುತ, ಸವಿತಾ ನಾಗಭೂಷಣ, ಅಕ್ಷರ ಪ್ರಕಾಶನ, ಸಾಗರ, ಹೆಗ್ಗೊಡು೫೭೭ ೪೫, ಪ್ರ. ಮು ೨೫೨, 
ಕ್ರಾವನ್‌ ೧/೮, ಪುಟ ೭೬, ರೂ. ೫೦/- 

ಕವಿ ವಾಲ್ಮಿಣಿಗಾದ ಅನ್ಯಾಯ : ಶೋಧಕೃತಿ, ಗ. ಸು. ಭಟ್ಟ, ಬೆತ್ತಗೇರಿ, ಸುಮುಖ ಪ್ರಕಾಶನ್ನ, ಕಾವ್ಯಶ್ರೀ, 
ಮೂರುಕಾವೇರಿ, ರ ದ.ಕ, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೬೪, ರೂ. ೪೦/- 
usd ಟೈಬರ್‌ವರೆಗೆ : ್ರವಾಸ, ವೆಂಕಟೇಶ ಮಾಚಕನೂರ, ಲೋಹಿಯಾ ಪ್ರಕಾಶನ, ಕ್ಲಿತಿಜ ಕಪ್ಪಗಲ್ಲು 

ರಸ್ತೆ, ಗು, da ೧0೩, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೬, ರೂ. ೫೦/- 

ಸಾಕ್ಬಾತ್ಕಾರ : ನಾಟಕ, ಕೆ. ಟಿ. ಮಹಮ್ಮದ/ನಾ. ದಾಮೋದರ ಶೆಟ್ಟಿ, ಕನ್ನಡ ಪ್ರಪಂಚ ಪ್ರಕಾಶನ, ಪುತ್ತೂರು, 
ದ.ಕ ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೬೦, ರೂ. ೪೫/- 
'ನರವಿಂಧ್ಯ : ಕತೆ, ಕುನಾಡಿಗಾ ನಾರಾಯಣ, ಸಿವಿಜಿ. ಪಬ್ಲಿಕೇಷನ್ಸ್‌, ೭೦, ೨ ನೇ ಮೇನ್‌, ಜಬ್ಬಾರ್‌ ಬ್ಲಾಕ್‌, 
ವೈಯಾಳಿಕಾವಲ್‌,- ಬೆಂಗಳೂರು-೩, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೮೮, ರೂ. ೭೫/- 

ನವನೀತ : ಕತೆ, ವಿಜಯಾ ಶ್ರೀಧರ, ಶ್ರೀ ವಿಜಯ ಪ್ರಕಾಶನ, ೬ ನೇ ಕ್ರಾಸ್‌, ರಾಜೇಂದ್ರನಗರ, ಶಿವಮೊಗ್ಗ - 
೫೭೭ ೨೪, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೮೮, ರೂ. ೬೦/- 

ಬಗೆದಷ್ಟು ಬಾನು : ನಲ್ನುಡಿ-ನಾಟಕ, ಅರುಂಧತಿ ರಮೇಶ್‌, ಪರಿಸರ ಸಾಹಿತ್ಯ ೬೮೦/೧, ೧೨ ನೇ ಎ ಕ್ರಾಕ್‌, 
ಸಿದ್ದವೀರಪ್ಪ ಲೇಔಟ್‌, ದಾವಣಗೆರೆ-೪, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೭೨, ರೂ. ೩೫/- 

ಕೃತಿ ಸಂಗಾತಿ: ಪುಟ ೧೬ ರೂ. ೧%೫/- ೯. ರಂಗ ಸಂಗಾತಿ : ಲೇಖನ, ಪುಟ ೧%, ರೂ 2೫/-, ಪ್ರ ಮು ೫೦೨ 
ಕನಕ ಸಾಹಿತ್ಯ ಪ್ರತಿಷ್ಠಾನ, ೧೩೭, ೧ ನೇ ಮೇನ್‌, ೨ ನೇ ಹಂತ, ಪಶ್ಚಿಮ ಕಾರ್ಡ್‌ ರಸ್ತೆ, ಮಂಜುನಾಥನಗರ, 
ಬೆಂಗಳೂರು-೧೦ -ಡೆಮಿ ೧/೮ 

ಎರಡು ನಾಟಕಗಳು : ಜಾನ್‌ ಎಮ್‌. ಸಿಂಗ್‌! ಶ್ರೀನಿವಾಸ್‌ ವಿ. ಸುತ್ರಾವೆ, ವಿನಯ್‌ ಪ್ರಕಾಶನ, ೧೬೪೬/೧೮, 
ವಿದ್ಯಾನಗರ, ದಾವಣಗೆರೆ-೫, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೫೪, ರೂ. ೩೫/- 

ಉದಕದೊಳಗಣ ಬೆಂಕಿ : ಕವಿತೆ, ಮಹಾಂತಪ್ಪ ನುದೂರು, ಪಟ್ಟಣ ಪ್ರಕಾಶನ, ರೇಲ್ವೆ ಕ್ವಾರ್ಟರ್ಸ್‌, 8೦೩/ 
ಪಿ. ಕೇಶ್ವಾಪುರ, ಹುಬ್ಬಳ್ಳಿ-೫, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೯೬, ರೂ. ೩೫/- 

ಪಂಚಮವೇದ : ಕುತೆ, ಸತೀಷ್‌ ಚುದರ್‌/ಗುರುಮೂರ್ತಿ ಪೆಂಡಕೂರು, ಕನ್ನಡ ಸಾಹಿತ್ಯ ಪರಿಷತ್ತು, ಪುಪಮಹಾಕವಿ 
ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-೧೮, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೮೬, ರೂ. ೩೦/- 

ದಟ್ಟಿ ದಾವಣಿ : ಕವಿತೆ, ಶಂಕರ ಕಟಗಿ, ಸಯೇತ ಪ್ರಕಾಶನ, ೧, ಸಿಎಂಸಿ. ಕಾಲನಿ. ಇಬ್ರಾಹಿಮಪುರ, ಬಿಜಾಪುರ, 
ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೧೦೦, ರೂ, ೫೦/- 

Chariot of Dreams : Poems, Dwarakanath H. (680861, Sricharan Publications, 80, 
5th cross, 19! main, BDA HIG Layout, Rajmahalvilas 2nd stage, Bangalore-74, First 
Edition 2002, Pages 96, Rs. 105/- : 

ಕುವೆಂಪು ಸೂಕ್ತಿಸುಧಾ : ಹೆಚ್‌. ನಂಜೇಗೌಡ, ಸರಸ್ವತಿ ಪ್ರಕಾಶನ, ಹಾರೋಹಳ್ಳಿ, ಪಾಂಡವಪುರ, ಪ್ರ. ಮು. ೨೦೨, 
ಡೆಮಿ ೧/೮, ಪುಟ ೬೪೭, ರೂ. ೩೫೦/- 

ಮಾತಾಡುವ ಮರ : ಸಮಗ್ರ ಕಾವ್ಯ, ರಾಮಚುದ್ರ ದೇವ ಗ್ರಂಥಾವಳಿ, ಬಿ-೫೧೫/೯, ಸಹಕಾರನಗರ, ಬೆಗಳೂರು- 
೫೬೦ ೦೯೨, ಪಾಂಡವಪುರ, ಪ್ರ. ಮು. ೨೦೦೩, ಡೆಮಿ ೧/೮, ಪುಟ (೬೪, ರೂ. ೧00/- 

ಆಂಗಿಕಾಭಿನಯ : ಗೋಪಾಲಕೃಷ್ಣ ಪಿ. ನಾಯಕ, ವಿಜಯಭಾರತಿ ಪ್ರಕಾಶನ, ಗೋಕುಲ, ಎಮ್‌.ಆಯ್‌.ಜಿ. 
೧೦/೧೦, ಅಕ್ಷಯಪಾರ್ಕ್‌, ಹುಬ್ಬಳ್ಳಿ -೩೦, ಪ್ರ.ಮು. ೨೦೦೧, ಡೆಮಿ ೧/೮, ಪುಟ ೦, ರೂ. ೫೦/- 


೧೮. ಅನೂಹ್ಯ : ಕವನ, ಗಣೇಶ ಪ್ರಸಾದ ಪ ಪಾಂಡೇಲು, ಆದಿತ್ಯ ಪ್ರಕಾಶನ, ನವಪಾಂಡೇಲು ಮನೆ, ಅಂಚೆ : ಕುಳ - 


೫೭೪ ೨೫೩ ಮಾರ್ಗ : ವಿಟ್ಲ ತಾ. : ಬಂಟ್ವಾಳ, ಪ್ರ. ಮು.೨೦೦೨, ಕ್ರಾವುನ್‌ ೧/೮, ಪುಟ ೪೬, ರೂ. ೩೦/- 


(೯. ಮುಗಿಲಸಾಲು: ವಿಮರ್ಶೆ, ಡಾ. 'ಮಕಕುಮಾರ ಪೆರ್ಲ, ಸಾಹಿತ್ಯಸಂಘ, ಬದಿಯಡ್ಕ - ೬೭೧ ೫೫೧, ಕಾಸರಗೋಡು, - 
ಪ್ರ. ಮು.೨೦೦೨, ಕ್ರಾವುನ್‌ ೧/೮, ಪುಟ ೫೪, ರೂ. ೯೦/- 


೧೪ ಮೇ ೨೦೦೩ $ ಸಂಕಲನ "7೯ $ ೭೭ 


(3 


ತ್ರ 


ನಿಜದ ಹಾದಿಯ ಬೆಳಕು : ಕವನ, ಡಾ. ಸಂತೋಷ ಚೊಕ್ಕಾಡಿ, ಅಭಿರುಚಿ ಬುಕ್‌ ಹೌಸ್‌, ೪, ೨ನೇ ಮಹಡಿ, 
ಕೆಎಸ್‌ಆರ್‌ಟಿಸಿ ಬಿಲ್ಡಿಂಗ್‌, ಮೈಸೂರು - ೧, ಪ್ರ. ಮು.೨೦೦೨, ಕ್ರಾವುನ್‌ ೧/೮, ಪುಟ ೬೪, ರೂ. ೪೦/- 

ಶ್ರೀ ಮುದುಗಲ್ಲು ವೆಕೊಬಶೆಟ್ಟರು : ಜೀವನಚರಿತ್ರೆ, ಏಳಂಜಿ ಹನುಮತ ಶೆಟ್ಟಿ, ಯುವಕರ ಸಂಘ, ರಾಮನಗರ, 
ಹಗರಿಬೊಮ್ಮನಹಳ್ಳಿ - ೫೮. ೨೧೨, ಪ್ರ. ಮು.೨೦೨, ಕ್ರಾವುನ್‌ ೧/೮, ಪುಟ ೧೦೦, ರೂ. ೫೦/- 
ತಾಡುಕೋಳಿ - ಜೋಡಿ ನವಿಲು : ನಾಟಕ, ಕಿಕ್ಕೇರಿ ನಾರಾಯಣ, ಅಭಿರುಚಿ ಪ್ರಕಾಶನ, ೪, ೨ ನೆ ಮಹಡಿ, 
ನಗರ ಬಸ್‌ನಿಲ್ದಾಣ ಕಟ್ಟಡ, ಮೈಸೂರು-೧, ಪ್ರ.ಮು. ೨೦೨, ಕ್ರಾವುನ್‌ ೧/೮, ಪುಟ ೮0, ರೂ. ೫೦/- 
ತಮ : ಕೆ, ಡಾ. ಬಸವರಾಜ ಪ. ಡೋಣೂರ, ನೀಲಪರ್ವತ ಪ್ರಕಾಶನ, ಧಾರವಾಡ, ಪ್ರಮು. ೨೦೨, ಡೆಮಿ 
೧/೮, ಪುಟ ೧%, ರೂ. ೭೫/- 

ನಾಕು ಸಾಲುಗಳ ನಡುವೆ : ಚೌಪದಿ, ಮಲ್ಲಿಕಾರ್ಜುನ ಬನ್ನಿ, ತಾಯಿ ಪ್ರಕಾಶನ, ಪಿಬಿ. ನಂ. ೪೬, ಗುಳೀದಗುಡ್ಡ - 
೫೮೭ ೨೦೩, ಜಿ. ಬಾಗಲಕೋಟೆ, ಪ್ರ.ಮು. ೨೦೦೨, ಡೆಮಿ ೧/೮, ಪುಟ ೫೬, ರೂ. ೪೫/- 

ಬಣ್ಣ ಬಯಲು : ಚಿತ್ರಕಲಾ ಲೇಖನ, ಡಿ. ಎಸ್‌. ಚೌಗಲೆ, ಹರ್ಷ ಪ್ರಕಾಶನ, ೬, ಬ್ಲಾಕ್‌ ನಂ. ೨, ಕಿಮ್ಸ್‌ 


. ಕ್ವಾರ್ಟರ್ಸ್‌, ಹುಬ್ಬಳ್ಳಿ - ೨೨, ಪ್ರ.ಮು. ೨೦೨, ಡೆಮಿ ೧/೮, ಪುಟ 0೨೬, ರೂ. ೭೦/- 


ಎಲೆ ಎಸೆದ ಮರ : ಕವಿತೆ, ಕೆ. ಪಿ. ಮೃತ್ಯುಂಜಯ, ಬಾಬುಲಾಲ್‌ ಮೆಮೋರಿಯಲ್‌ ಬುಕ್‌ ಟ್ರಸ್ಟ್‌, ೨ನೇ 
ಕ್ರಾಸ್‌, ವಿವಿ ನಗರ, ಮಂಡ್ಯ - ೫೭೧ ೪೦೧, ಪ್ರ.ಮು. ೨೦೦೨, ಡೆಮಿ ೧/೮, ಪುಟ 0೪, ರೂ. ೭೫/- 
ಕಲ್ಮಾಣನಾಡಿನ ಶರಣ ಪರಿಷತ್ತು ನಡೆದುಬಂದ ದಾರಿ : ಸಿದ್ಧಣ್ಣ ಲಂಗೋಟಿ, ಬಸವಕೇಂದ್ರ, ಚಿತ್ತರಗಿ 
ಶ್ರೀ ವಿ. ಧರ್ಮಪ್ರಸಾರಕ ಮುಡಲ, ಇಳಕಲ್ಲ - ೫೮೭ ೧೨೫, ಪ್ರಮು, ಡೆಮಿ೧/೮ ಪುಟ ೨೮, ರೂ. ೫/- 
ಬಸವಾದಿ ಶರಣರ ವಚನದೀಪ್ತಿ : ಲಿಂಗಬಸಪ್ಪ ಅಂಗಡಿ, ಬಸವಕೇಂದ್ರ, ಚಿತ್ತರಗಿ ಶ್ರೀ ವಿಜಯಮಹಾಂತೇಶ್ವರ 
ಧರ್ಮಪ್ರಸಾರಕ ಮಂಡಲ, ಇಳಕಲ್ಲ - ೫೮೭ ೧೨೫, ಪ್ರ. ಮು. ೨೦೦೨, ಡೆಮಿ ೧/೮, ಪುಟ ೧೨೦, ರೂ. ೩೦/- 
ವಾಸ್ತವದ ಕನವರಿಕೆ : ಕತೆಗಳು, ಡಿ. ಬಿ. ರಜಿಯಾ, ಲೋಹಿಯಾ ಪ್ರಕಾಶನ, " ಕ್ಷಿತಿಜ ', ಕಪ್ಪಗಲ್ಲು ರಸ್ತೆ, 
ಗಾಂಧೀನಗರ, ಬಳ್ಳಾರಿ - ೫೮. ೧೦೩ : ಪ್ರ. ಮು. ೨೦೨, ಡೆಮಿ ೧/೮, ಪುಟ ೬೪, ರೂ. ೩೦/- 
ಕುಪ್ಯೂಟರುಗಳೇ ತಿಳಿಸುತ್ತವೆ : ಕವನ, ಹ. ಶಿ. ಭೈರನಟ್ಟಿ, ಭೈರನಟ್ಟಿ ಪ್ರಕಾಶನ, ಭಾಗೀರಥಿ ನಿಲಯ, ವಿನಾಯಕನಗರ, 
ಧಾರವಾಡ - ೫೮೦ ೦೦೮, ಪ್ರ. ಮು. ೨೦೦೧, ಕ್ರಾವುನ್‌ ೧/೮, ಪುಟ ೬೦, ರೂ. ೩೦/- 

ಬಣ್ಣದ ಚಿಟ್ಟೆ : ಮಕ್ಕಳ ಕವನ, ಜಿ. ಐ. ಭಟ್ಟ ಬೆತ್ತಗೇರಿ, ಪದ್ಮ ಪ್ರಕಾಶನ, ಕಾಸರಕೋಡ - ೫೮೧ ೩೪೨, 
ತಾ. ಹೊನ್ನಾವರ, ಪ್ರ.ಮು. ೨೦೦೧, ಕ್ರಾವ್ರನ್‌ ೧/೪, ಪುಟ ೪೬, ರೂ. ೫/- 

ಗಾಕ ಬೋಧಕ - ಭಾಗ ೧ : ಜಿ. ಐ. ಭಟ್ಟ ಬೆತ್ತಗೇರಿ, ಪದ್ಮ ಪ್ರಕಾಶನ ಕಾಸರಕೋಡ - ೫%) ೩೪೨, ತಾ. ಹೊನ್ನಾವರ, 
ಪ್ರ.ಮು. ೨೦೦೧, ಕ್ರಾವುನ್‌ ೧/೪, ಪುಟ ೧೦೩, ರೂ. ೫೦/- 


ಸಂಕಲನ : ಅನಿಸಿಕ್‌ 


< 


೮ 


'ಸಂಕಲನದ ಈ ವರೆಗಿನ ಎಲ್ಲ ಸಂಚಿಕೆಗಳನ್ನೂ ನೋಡಿದೆ. ನನಗೆ ತಕ್ಷಣವೇ ನೆನಪಾದದ್ದು ನೀವು, 
ಚಂಪಾ, ಗಿರಡ್ಡಿ ಜತೆ ಸೇರಿ ಸಿದ್ಧಪಡಿಸುತ್ತಿದ್ದ “ಸಂಕ್ರಮಣ'ದ ಸಂಚಿಕೆಗಳು. ನನಗೆ ಈಗಲೂ ಆ 
ನೆನಪೇ ಬಂದಿತು. ಆದರೆ, ಸಂಕಲನ ಮತ್ತು `ಸಂಕ್ರಮಣ'ದ ಸಂಚಿಕೆಗಳು ಬರುತ್ತಿರುವ ತಾತ್ಲಿಕ 
ನೆಲೆಗಳು ಮಾತ್ರ ಬದಲಾಗಿವೆ. ನೀವು ಹಿರಿಯರು. ಹಿರಿತನವೆಂಬುದು ತುಂಬಾ ತಾಳ್ಮೆಯ, 
ಎಚ್ಚರಿಕೆಯ, ಒಳ್ಳೆಯದು ಆಗಬೇಕೆನ್ನುವ ತಹತಹ ಇರುತ್ತದೆ. ನೀವು ಆ ಹಾದಿಯಲ್ಲಿ ಇದ್ದೀರಿ. 
ಎಲ್ಲ ವಿಷಯಗಳಿಗೂ ನೀವು ಎದೆ ತೆರೆದು ಕೂತಿದ್ದೀರಿ. ನಾವು ಎಷ್ಟೋ ಕೊಳಕುಗಳನ್ನು ಪರಸ್ಪರ 
ಎರಚಿಕೊಂಡು ಕುಣಿದಾಡುತ್ತೇವೆ. ಆದರೆ. ಇರುವ ಕೊಳಕುಗಳನ್ನು ಪಕ್ಕಕ್ಕೆ ಇರಿಸಿ, ನಮಗೆಲ್ಲರಿಗೂ 
ಅಗತ್ಯವಾಗಿ ಬೇಕಾದ "ಸನ್ಮಾರ್ಗ' ದೀಪಿಕೆಯಂಥ ದೀಪಗಳನ್ನು ಹೊತ್ತಿಸಿಕೊಳ್ಳಬೇಕಾಗಿದೆ. ಅದು 
ಭಾಷೆಯ ಮೂಲಕ, ಭಾಷೆಯ ಆವರಣದಲ್ಲಿ ಕಟ್ಟಿ ಕೊಳ್ಳು ತ್ತಿರುವ ಲೇಖನ, ಕತೆ, ಕವಿತೆ, ಕಾವ 
ಇಂಥ ಯಾವುದಾದರೂ ಮೂಲಕ ಸಂಭವಿಸುತ್ತಲೇ ಇರಬೇಕಾಗುತ್ತದೆ. ಇಲ್ಲದಿದ್ದರೆ ಕಟ 
ಪಡೆದು. ಕೊಳಕಿನಲ್ಲಿ ಉಸಿರಾಡಿ, ಕೊಳಕಿನಲ್ಲೆ ಜೀವವನ್ನೂ ಕಳೆದುಕೊಳ್ಳ ಬೇಕಾಗುತ್ತದೆ. ಆ 
ಎಚ್ಚರಿಕೆಯ ಘಂಟೆ ನಿಮ್ಮ ಹಿಂದಿದೆ. ಲೇಖನ - ಕವಿತೆ - ಟಿಪ್ಪಣಿಗಳಲ್ಲಿ ಸಂಚಿಕೆ ಸಂಚಿಕೆಗೂ ಹೊಸ 
ಲಾಲಿತ್ಯಗಳೂ ಹೊಸ ಮಾತುಗಳೂ ಹೊಸ ನೋಟಗಳೂ ಸದಾ ದಕ್ಕುತ್ತಿರಲೆಂದು ಆಶಿಸುತ್ತೇನೆ. 


$ ಸಂಕಲನ -೯ $ ೧೪ ಮೇ ೨೦೦೩ 


ಸಾಹಿತ್ಯದ ಜತೆ ಕೊಂಚ ಸಂಗೀತ, ಕೊಂಚ ಲಲಿತ ಕಲೆ, ಕೊಂಚ ನಗೆಚಾವಟಿ, ಕೊಂಚ ವಿದ್ವತ್ತು 
-ಎಲ್ಲವೂ ಹದವಾಗಿ ಸೇರಲಿ. ಈ ಸಂಚಿಕೆಗಳನ್ನು ಓದಿ ನಾನೂ ಬರೆಯಬೇಕೂಂತ ಅನಿಸಿಬಿಟ್ಟಿತು. 
- ಮಲ್ಲೇಪುರಂ ಜಿ. ವೆಂಕಟೇಶ್‌, ಬೆಂಗಳೂರು 
ಸಂಕಲನ ಮೈದುಂಬಿ ಬರುತ್ತಿದೆ. ವಿನ್ಯಾಸವೂ ಸುಧಾರಿಸಿದೆ. ಹೊಸ ಲೇಖನ ಹೊಸ ಪುಟಕ್ಕೆ 
ಶುರುವಾಗಲಿ. - ಚಂದ್ರಶೇಖರ ಪಾಟೀಲ, ಬೆಂಗಳೂರು 
ಸಂಕಲನ ಕನ್ನಡದ ವಿಮರ್ಶಾ ಚಿಂತನೆಗೆ ಒಂದು ಬಲಿಷ್ಠ ವೇದಿಕೆಯಾಗಿ ಬೆಳೆಯಲಿ. ಹೊಸತಾಗಿ 
ಬರೆಯುವ ಕೆಲವು ವಿಮರ್ಶಕರು ಇನ್ನೊಂದಷ್ಟು ಹೆಚ್ಚು ಅಧ್ಯಯನ ಮಾಡಿದರೆ ಇನ್ನಷ್ಟು ಉತ್ತಮ 
ಅನಿಸುತ್ತದೆ. ನುಸುಳಿದ ಒಂದು ಹೊಳಹನ್ನೇ ಬರೆದು ಮುಗಿಸಿದರೆ ಅದು ವಿಮರ್ಶೆಯಾಗುವುದಿಲ್ಲ. 
ಆ ದೃಷ್ಟಿಯಲ್ಲಿ ಸಂಕಲನ ಹೊಸ ಬರಹಗಾರರನ್ನು ರೂಪಿಸುವ ವೇದಿಕೆಯೂ ಆಗಲಿ, ಇತ್ತೀಚೆ 
ಸಾಕಷ್ಟು ಲೇಖನಗಳು ಬರುತ್ತಿವೆ. ಹೊಸ ವೇದಿಕೆಯೊಂದು ಕನ್ನಡದಲ್ಲಿ ಉಂಟಾಗಿದೆ. ಆದರೆ 
ಬರೆಯುವ ಅನೇಕರು ಒಂದು ಕೃತಿಯ ಬಗ್ಗೆ ಈ ತನಕ ನಡೆದ ಚರ್ಚೆಯನ್ನು ವಿಶೇಷವಾಗಿ 
ಪರಿಗಣಿಸಿದಂತಿಲ್ಲ. ವಿಮರ್ಶಾ ಲೋಕ ಇವತ್ತು ಬರೆಯುವವನಿಂದ ಪ್ರಾರಂಭವಾದ್ದಲ್ಲ. 
ಅದಕ್ಕೊಂದು ದೊಡ್ಡ ಹಿನ್ನೆಲೆಯಿದೆ. ಆ ಜ್ಞಾನದ ಹರಹಿನ ತಿಳುವಳಿಕೆ ಇಲ್ಲದೆ ಬರೆದರೆ ಆ 
ಹಿನ್ನೆಲೆ ಉಳ್ಳ ಓದುಗರಿಗೆ. ಈ ಕೆಲವು ವಿಮರ್ಶೆಗಳು ಎಷ್ಟು ಪೊಳ್ಳು ಎಂದು ಗೊತ್ತಾಗುತ್ತದೆ. 
ಆ ಬರಹಗಾರರಿಗೆ ನಿರ್ದೇಶನ ನೀಡುವ ಜವಾಬ್ದಾರಿಯೂ ಹಿರಿಯರಾದ ನಿಮ್ಮ ಮೇಲಿದೆ. ಅದು 
ಸಂಪಾದಕನ ದೊಡ್ಡ ಕೆಲಸ. ಗ ಅದೂ ಭು ಎಂದು ಆಸೆ. 
ಸ್‌. ಆರ್‌. ವಿಜಯಶಂಕರ, ಬೆಂಗಳೂರು 


`ನನ್ನ ಅವ್ವ- ನನ್ನ ಅಪ್ಪ' ಕೃತಜ್ಞ ತಾ ಮಾಲಿಕೆಯ ಪ್ರಾರಂಭ ಅದ್ಭುತವಾದದ್ದು. ಈ ಸಂಚಿಕೆಯ 
ರಾಚಯ್ಕನವರ ಲೇಖನ ಓದಿ ವಿದ್ಯಾವರ್ಧಕ ಸ ಸಂಘಕ್ಕೆ ಹೋಗಿ ಆವರನ್ನು ಕಂಡು ಮಾತಾಡಿಸಿ 
ಬರಬೇಕೆನ್ನುವಷ್ಟು ಆತ್ಮೀಯತೆ ಮೂಡಿಸಿತು. ಹಿರಿಯರ ಬಗ್ಗೆ ಅದೂ ಅವ್ವ - ಅಪ್ಪನ ಬಗ್ಗೆ 
ಬರೆಯುವ ಖುಶಿಗಿಂತ ಹೆಚ್ಚಿ: ನ ನೆಮ್ಮದಿ ಇನ್ನಾವುದಿದೆ. "ಹಳಸದ ವಿನಯ' ಕಾವ್ಯ ಪ್ರಕಾರದ ಬಗ್ಗೆ 
ಹೆಚ್ಚಿನ ಮಾಹಿತಿ ತಿಳಿಸಿ ಕೊಟ್ಟಿತು. “ದ್ರೌಪದಿ” ಬಗ್ಗೆ ಎಚ್‌. ಎಲ್‌. ಪುಷ್ಪ ಅವರ ಲೇಖರ 
ಸ್ತ್ರೀ ಸಂವೇದನೆಯ ಎಳೆ ಎಳೆಯ ನಿರೂಪಣೆಯಾಗಿದೆ. - ಸುನಂದಾ ಪ್ರಕಾಶ ಕಡಮೆ, ಹುಬ್ಬಳ್ಳಿ 
ಜಿ. ಎನ್‌. ಮಂಜುನಾಥ್‌ರ ಕವನಗಳು ಇಷ್ಟವಾದವು. “Life is a tale told by an adiot,... 
signifying nothing” ಅಂಥ ಒಂದು ಕೇಳಿದ. ಇದಕ್ಕೆ ಸರ್ವರೀತಿಯಿಂದಲೂ ಭಿನ್ನವಾಗಿ "ಕಡೀ 
ಪುಟ' ಬದುಕಿನ ಅರ್ಥವಿನ್ಯಾ ಸಗಳನ್ನು ಬಿಡಿಸಿ ತೋರಿಸುತ್ತದೆ. ಕನ್ನಡ ನುಡಿಯನ್ನು ಷಿ ಪ್ರೀತಿಸುವವರೆಲ್ಲ 
ಸಂಕಲನವನ್ನು ಸದ್ಧ ೈಢಗೊಳಿಸಲು 'ಬರೆಯಬೆಕಾಗಿದೆ. ಇಂಥ ಸತು ನಿಯತಕಾಲಿಕೆಗಳೇ ನಮ್ಮ 
ಸಂಸ್ಕೃತಿಯ ಜೀವಾಳ. ಸಿ. ನಾಗಣ್ಣ. ಮೈ ಸೂರು 


ಸಂಕಲನದ ಒಂದೊಂದು ಸಂಚಿಕೆಯ ಮೇಲೆಯೂ ಕಣ್ಣಾ ಡಿಸಿ ಖುಶಿಗೊಂಡೆ. ಸದಭಿರುಚಿ ಹಾಗೂ 

ಪರಿವರ್ತನಶೀಲ ಆಶಯವುಳ್ಳ ಗಂಭೀರ ಗದ್ಯಪದ್ಯಗಳ ಈ ಸಂಕಲನದ ಒಂದೊಂದು ಸಂಚಿಕೆಯೂ 
ನಿಮ್ಮ ಸಂಪಾದಕೀಯ ಧ್ಯೇಯೊದ್ದೆ. ಗಳಿಗೆ ಸ] ಪುರಾವೆ ಒದಗಿಸಿದಂತೆನಿಸಿತು. ಇಂಥ ಪತ್ರಿಕೆ 
ನಡೆಸುವುದೊಂದು ಸತ್ಯಶುದ್ಧ ಕಾಯಕವೇ ! ಈ ಕಾಯಕದಲ್ಲಿ ನಿಮ್ಮ ಕೈ ಸೋಲದಿರಲಿ. 

ಎ ಬಿ. ಎ. ಸನದಿ, ಕುಮಟಾ 
ಸಂಕಲನ-೮ ರ ಲೇಖನಗಳು ಮೌಲಿಕವಾಗಿವೆ. ಹಿರೇಮಠ ಅವರ `ಬಳರಿ' ವಿವೇಚನೆ ಹೊಸತಾಗಿದೆ. 
ಇನ್ನೂ ಹೊಸ ಹೊಸ ಆಲೋಚನೆಗಳು ಸಂಕಲನವಾಗಲಿ. 

- ಗುರುಮೂರ್ತಿ ಪೆಂಡಕೂರು, ಹಗರಿಬೊಮ್ಮ ನಹಳ್ಳಿ 
ಬಳರಿ, ಬಳ್ಳಾರಿ ಕುರಿತಂತೆ ಪ್ರೊ. ಎಸ್‌. ಎಸ್‌. ಹಿರೇಮಠರು ತಮ್ಮ ಲೇಖನದಲ್ಲಿ ' ವಿಸೃತವಾಗಿ 
ಬರೆದಿದ್ದಾರೆ (ಸಂಕಲನ-೮:- ಪುಟ ೩೯-೪೭) Fr ಸಿದ್ದತೆಗೆ ಓರೇಮಠರು ೫ ಬಳಸಿಕೊಂಡಿರುವ ಶಾಸನ, 


೧೪ ಮೇ ೨೦೦೩ 6 ಸಂಕಲನ -೯ ಆ ೭೯ 


೮೦ 


ಸ ಆದಾಮ: ಜಾನಪದಕ್ಕೆ ಸಂಬಂಧಿಸಿದ ವಿವರಗಳು ಬೆರಗು ಹುಟ್ಟಿಸುವಂತಹವುಗಳು. ಅದಕ್ಕಾಗಿ ' 
ಪ್ರೊ. ಎಸ್‌. ಎಸ್‌. ಹಿರೇಮಠರು ಅಭಿನಂದನಾರ್ಹರು. 

ಆದರೆ ಹಿರೇಮಠರ ಹೇಳಿರುವ ಒಬಳರಿ'ಯಿಂದ ಬಳ್ಳಾರಿ” ಊರು ಹೆಸರಾಗಿರಬೆಣೆಂದು ಊಹಿಸುವುದು 
ಉಚಿತವೆಂದೇ ತೋರುತ್ತದೆ ಎನ್ನುವ ಅವರ ಅಭಿಪ್ರಾಯವನ್ನು ಮರುಪರಿಶೀಲಿಸುವ ಅಗತ್ಯವಿದೆ. 

ರೆ ಕಿಟೆಲ್‌ರು ತಮ್ಮ ನಿಘಂಟುವಿನಲ್ಲಿ “ಬಳ್ಳಾರಿ' ಹೆಸರಿನ ಊರು, ಬಳ್ಳ ಶಬ್ದದಿಂದ ಬಂದಿರುವುದಾಗಿ 
ತಿಳಿಸುತ್ತಾರೆ. 'ಬಳ್ಳ' ಶಬ್ದಕ್ಕೆ ಕಿಟೆಲ್‌ ಈ ರೀತಿ ಹೇಳಿದ್ದಾರೆ. ಬಳ್ಳ - A measure of 
capacity, the 4th part of a kolaga, or 4 manas ಎಂದು ತಿಳಿಸಿ ಧಾನ್ಯ ಅಳೆಯುವ 
ಕೊಳಗದ ೧/೪ ಭಾಗವೆ "ಬಳ್ಳ'ವೆಂದು ತಿಳಿಸಿರುತ್ತಾರೆ. ಬಳ್ಳಕ್ಕೆ ಶಿವನೆಂಬ ಮತ್ತೊಂದು ಅರ್ಥವಿರುವುದನ್ನು 
ತಿಳಿಸಿ ಕಿಟೆಲ್‌ರು 'ಬಳ್ಳೇಶ್ವರ', “ಬಳ್ಳೇಶ್ವರನ ರುಲ್ಲಯ್ಯ'. ದೇವರುಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. 

ಪಂಪಭಾರತದಲ್ಲಿ ಬರುವ 'ಸೆಟ್ಟಿ'ಯ ಬಳ್ಳ ಎನ್ನುವ ಮಾತಾಗಲಿ, 'ಬಳ್ಳದ ಬಾಯಂತೆ ಒಂದೇ 
ಮನದ ರೂಡಿ ನಿಲ್ಲೆಂದು ನಿಲಿಸಯ್ಯ' (ಬಸವೇಶ್ವರ) ನುಡಿಯಿಂದ ಕೆಲವು ಅಂಶಗಳನ್ನು ಎಕ್ಕಬಹುದಾಗಿದೆ. 
ಕಾಲಕ್ಕಿದ್ದ ಬಳ್ಳ, ಕೊಳಗಳ ಆರಾಧಿಸುವ ಕ್ರಮವನ್ನು ಬಸವೇಶ್ವರರು ಖಂಡಿಸಿದ್ದಾರೆ. ಈ ನೆಲೆಯಲ್ಲಿ 
ಪರಿಶೀಲಿಸಿದಾಗ ಬಳರಿದೈವ ಬಳ್ಳದಿಂದ ಬಂದಿರಬಹುದೇ ? ಕೃಷಿ, ವಣಿಕ ಸಂಬಂಧಿಯಾದ `ಬಳ್ಳ' 
ಸಂಕೇತರೂಪವಾಗಿ ಮುಂದೆ 'ಬಳ್ಳಾರಿ' ರೂಪಗೊಳ್ಳಲು ಆಧಾರವಾಗಿರಬಹುದೆ ? ಎನ್ನುವ ಸಂದೇಹಗಳು 
ಕಾಡದಿರುವುದಿಲ್ಲ. ಈ ಬಗ್ಗೆ - ಇನ್ನಷ್ಟೂ ವಿಚಾರಗಳು ವ್ಯಕ್ತವಾಗಬೇಕದೆ. 

- ಎ. ಡಿ. ನಂಜುಂಡಸ್ವಾಮಿ, ಮೈಸೂರು 
ಸಂಕಲನ ದ್ವೈಮಾಸಿಕ ಸಾಹಿತ್ಯ ಪತ್ರಿಕೆಗೆ ಚಂದಾದಾರನಾಗಲು ಮೊದಲು ಹಿಂದು ಮುಂದು ನೋಡಿದ್ದು 
ನನ್ನ ಮೂರ್ಯತನವೆಂದು ಸಂಕಲನವನ್ನು ಓದಿದ ನಂತರ ತಿಳಿಯಿತು. ಪ್ರತಿ ಲೇಖನವೂ ಉಪಯುಕ್ತವೂ 
ಸಂಗ್ರಹಯೋಗ್ಯವೂ ಆಗಿದೆ. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳು. "ಕಡೀ ಪುಟ'ವಂತೂ ನಿರಂತರವಾಗಿರಲಿ... 

- ರಾಜಶೇಖರ ಕದಂಬ, ಮೈಸೂರು 
ಸಂಕಲನ ಮೌಲಿಕ ಬರಹಗಳಿಂದ ಕೂಡಿ ಸಾರ್ಥಕವಾಗಿ ಮೂಡಿ ಬರುತ್ತಿದೆ. ಹೀಗೇ ನಿರಂತರ 
ಮುಂದುವರಿಯಲಿ. - ಬಿ. ಆರ್‌. ಲಕ್ಷ್ಮಣರಾವ್‌, ಚಿಂತಾಮಣಿ 


ಸಂಕಲನ-೮ ರ “ಡೀ ಪುಟ ಇಷ್ಟವಾಯಿತು. ನಿಮ್ಮ ಶೈಲಿ ಅಪರೂಪದ್ದು. ಯಾವುದೇ ದೇಶದ 


ಅಲ್ಲಿನ ನೆಲದ ಭಾಷೆ ಎಷ್ಟು ಸತ್ವಪೂರ್ಣ ಎಂಬುದು ನಿಮ್ಮ ಭಾಷಾಪ್ರಯೋಗದಿಂದ ತಿಳಿಯುತ್ತದೆ. 
ಇದೇ ವಿಚಾರವನ್ನು ಗ್ರಾಂಥಿಕ ಕನ್ನಡದಲ್ಲಿ ಬರೆದರೆ ಇದು ಹಗುರ ಬರವಣಿಗೆಯಾಗಿಬಿಡುತ್ತದೇನೋ. 

- ಬಂದಗದ್ದೆ ರಾಧಾಕೃಷ್ಣ, ಕೆಳದಿ 
ನನ್ನ ಲೇಖನಕ್ಕೆ ರೂ. ನೂರು ರಾಯಧನ ತಾವು ಕಳಿಸಿದ್ದು ತಲುಪಿತು. ಉಳಿದ ಯಾವ ಸಾಹಿತ್ಯ 
ಪತ್ರಿಕೆಗಳೂ ಸಂಭಾವನೆ ಕಳಿಸಿದ್ದು ಇಲ್ಲ. ಪರಿಶ್ರಮಕ್ಕಷ್ಟು ಫಲ ಸಿಕ್ಕರೆ ಮನಸ್ಸು ಸಮಾಧಾನವಾಗುವುದು. 
ವೈಶಿಷ್ಟ್ಯಪೂರ್ಣ ಕೆಲಸ ಮಾಡುತ್ತಿರುವ ಸಂಕಲನಕ್ಕೆ ಅನಂತ ಧನ್ಯವಾದಗಳು. 

- ಮೋಹನ ಕಳಸದ, ಬೆಳಗಾವಿ 
ಮಾಮೂಲಿ ನಿಯತಕಾಲಿಕೆಗಳಿಗಿಂತ ಭಿನ್ನವಾಗಿ ಮೂಡಿಬರುತ್ತಿರುವ ಸಂಕಲನ ಮಾಸಿಕವಾದರೆ ಚೆಂದ 
ಅಂತ ಮೊದ್ಲು ಹೇಳಿದ್ದೆ ಈಗ್ಲೂ ಹೇಳ್ತಿದ್ದೀನಿ ಗಮನಿಸಿ ನೋಡಿ ! ಸಂಕಲನ-೮ ರಲ್ಲಿ ಕವಿತೆಗಳಿಗೆ : 
ಘು 
ಹೆಚ್ಚು ಜಾಗ ನೀಡಿದ್ದೀರಿ ನಿಮ್ಮ ಔದಾರ್ಯ ಅನನ್ಯ ! ಕಡೀ ಪುಟದ ಬರಹ ಓದಿಯೇ ನಾ ಮೊದಲ 
ಪುಟಕ್ಕೆ ಬರೋದು | — ಸಂತೇಬೆನ್ನೂರು ಫೈಜ್ನಟ್ರಾಜ್‌, ಕಣಿವೆಬಿಳತಿ | 

; ಅ — ನ್‌್‌ 
ಸಂಕಲನದಲ್ಲಿ ಇನ್ನಷ್ಟು ಹೆಚ್ಚು ಪುಟಗಳಿರಲಿ ಇನ್ನೂ ಹೆಚ್ಚು ಹೆಚ್ಚು ವಎಷಯಗಳಿರಲಿ. 
— ತ ಹ " 
ಎರೂಪಾಕ್ಸ ಕಟ್ಟಿಮನಿ, ಹುಬ್ಬಳ್ಳಿ : 
$ ಸ೦ಕಲನ 7-೯ $ ೧೪ ಮೇ ೨೦೦೩ 


ಶ್‌ 


a 6 ಭಾಷಾ 


ಕಡೀ ಪುಟ : ಸಿದ್ದಲಿಂಗ ಪಟ್ಟಣಶೆಟ್ಟಿ 


ಬರೆಯುವುದು ಮತ್ತು ಜರೆಯುವುದು ಕೆಲವರಿಗೆ ಭಾಳ ಸರಳ, ಸಹಜ, ಲೀಲಾಜಾಲ ಕೆಲಸ. 
ಕೆಲಸ ಅನ್ನೂದಕಿಂತಾ ಧಂಧೇ ಅನ್ನೂದ್‌ಅ ಬೇಸಿ ಕಾಣಸತಯ್ತಿ. ಇನ್ನೊಬ್ಬರನ್ನ ಜರೆಯುವುದರ 
ಮೂಲಕ ನಮ್ಮ ಮನೋಜಗತ್ತಿನ ವಿಕಾರಗಳನ್ನ, ಭೌತಿಕ ಬದುಕಿನ ಹಳವಂಡಗಳನ್ನ ತೋರಿಸಿಗೊಂಡಂಗ 
ಆಕ್ಕತಿ ಅನ್ನೂದು ಸದಾ ಒಂದಿಲ್ಲ ಒಂದು ಕಾರಣಕ್ಕಾಗಿ ಮಂದಿನ್ನ ಬಯ್ಕೊಂತನ್‌ಅ ಹಳಿಯುತ್ತಲೆನ್‌ಅ, 
ಜರೆಯುತ್ತಲೆನ್‌ಅ ಕಾಲ ಕಳೆಯುವ ಜರಾ- ಮಿತ್ರರಿಗೆ ಅರ್ವ ಆಗೂದಿಲ್ಲ. ಅರ್ಧದ ಅವರ ಅರ್ಕನ್‌ಅ 
ಬ್ಯಾರೆ ಇರೂದರಿಂದ ಪ್ರಪಂಚವನ್ನ, ಪ್ರಕೃತಿಯನ್ನ, ಮನುಷ್ಯರನ್ನ, 'ಭಾವಗೂಢಗಳನ್ನ ಹತ್ತಿ ರಕ್ಕ 


ಹತ್ತಿರಕ್ಕ ಕರೆಯುವ ಉದ್ದೇಶ ಇರಬೇಕಾದ ಬರೆಯುವ ಕಾರ್ಯ ಬರೇ ಜರೆಯುವ ಧಂಧೆ ಆಗಿಬಿಡತಯಿ 


ಬರೆಯುವುದು ಅನ್ನೂದು ನಮ್ಮ ಆತ್ಮದ ಪ್ರತಿಬಿಂಬ ಆಗಬೇಕು. ಒಂದೊಂದು ಶಬ್ದ- ಅಕ್ಬರ 
ಪ್ರತಿಫಲನಗೊಳ್ಳುವ ಅರ್ಕ ದ್ಯೋತಕ ಕಿರಣಗಳ್ಹಾ ೦ಗ ಆಗಬೇಕು. ಆದರ ಲೇಖಕರು, ಬರೆಹಗಾರರು 
ಅನಿಸಿಕೊಳ್ಳುವ ಅಥವಾ ಲೆಂದಹೊಳ್ಳುವ ನಾವು € ಎಷ್ಟು ಮಂದಿ ನಮ್ಮ ಶಬ್ದಗಳೊಳಗ ನಮ್ಮ ನಿಜವನ್ನ 
ಮೂಡಿಸಲಿಕ್ಕೆ ನಿಜದ ಬೆಳಕನ್ನ ಹೊಳೆಸಲಿಕ್ಕೆ ಬೆಳಕಿನ ಹೆಜ್ಜೆಗಳನ್ನ ಗುರುತಿಸಲಿಕ್ಕೆ ಗುರುತಿನ ಹಾದಿಯನ್ನ 
ಪ್ರಶಸ್ತ ಗೊಳಿಸಲಿಕ್ಕೆ ಪ್ರಯತ್ನ ಮಾಡೇವಿ ಹೇಳಿ) ? 'ಸುಮ್ಮನ್‌ ಅ ಬರೀಬೇಕು ಅಂತ 
ಬರೀತೇವಿ ಅಷ್ಟ್‌ಅ. ಖರೆ ಹೇಳಬೇಕಂದರ ಬರೆಯುವುದು ಅಂದರ ಒಂದೊಂದು ಅಕ್ಷರ ಬರೆದ 
ಸರ್ರೇಕೊಮ್ಮೆ ನಾವ್‌ಅ ಮೈಮ್ಯಾಲ ಸುಡೂ ಕಬ್ಬಿಣದಲೆ ಪಟ್ಟೀ ಬರೆ ಹಾಕಿಸಿಕೊಂಡ್ಹಂಗ ಅನಸಬೇಕು. 
ಅಂಥಾ ಶಬ್ದ ಓದಿದವರಿಗೆ ಸ್ವತಃ ಸುಡೂ ಬಂಗಾರದ ಸೆಳೀಲೆ ಸುಟಗೊಂಡಂಗ ಆಗಬೇಕು, 
ಮುದ್ರಿಸಿಕೊಂಡ್ಹಂಗ ಧನ್ಯತಾಭಾವ ದನಿಯೊಡೆಯಬೇಕು. 


ಬರೆಯುವುದನ್ನ ನಿಜವಾದ ಅರ್ಥ್ಮದೊಳಗ ಹೃದಯ ತುಂಬಿ ಪ್ರೀತಿಸಿದರ, ಆದರಿಸಿದರ 
ಯಾವುದನ್ನ್‌ ಅ ಆಗಲಿ ಯಾರನ್ನ್‌ಅ ಆಗಲಿ ಜರೆಯುವುದು ಎಷ್ಟು ಅರ್ಧ ಹೀನ ಅನ್ನುವುದು ನಮಗ್‌ಅ 
ಹೊಳೀತಯ್ತಿ. ನಮ್ಮ ಶಬ್ದಗಳನ್ನ, ಧ್ವನಿಗಳನ್ನ ನಮ್ಮ ರಕ್ತದ ಕುಡಿಗಳಾಗಿ ಹುಟ್ಟಿದ ಮಕ್ಕಳ್ಹಂಗ 
ಅಂತ ಭಾವಿಸಿದಾಗ ಅವುಗಳನ್ನ "ಹೆಂಗ ಪ್ರೀತಿಸಬೇಕು ಅನ್ನುವ ದಾರಿ ಹೊಳೀತಾವು. ಆಗೆ. ಅವು 
ಹಣೇಬರೆಹ ಅಂತಾರಲ್ಲ, ಅಷ್ಟು ಖಚಿತವಾಗಿ ಮೂಡಿ ನಮ್ಮ ಕೈ ಹಿಡೀತಾವು, ಮುನ್‌ನಡೆಸತಾವು. 


ಬರೆಯುವುದರ ಬಗ್ಗೆ ಇಂಥಾ ಸದ್ಧರ್ಮ, ಕಾಯಕ ಅನ್ನುವಂಥಾ ಪವಿತ್ರ ಭಾವವನ್ನ ತಳೆದಾಗ 
ಮಾತ್ರ ಅದು ಎಷ್ಟು ಕಷ್ಟ ಸಾಧ್ಯ ವಾದದ್ದು, 'ಪ್ರಯತ್ನಾಪೆಕ್ಟಿಯಾದದ್ದು ಅನ್ನುವುದು ತಿಳೀತಯ್ದಿ. 
ಅಕ್ಬರಾಂಕಣ, ಶಬ್ದಸೃಷ್ಟಿ ಅರ್ಕಸ್ಟುರಣ ಪ್ರಕ್ರಿಯೆಗಳು ನಮ್ಮ ರಕ್ತವನ್ನ ನಾವ್‌ಅ ತೆಗೆದು ಮೂಡಿಸಿದಷ್ಟು 
ಸ್ವ ಸ್ಪಂತಿಕೆ, ಸತ್ಯ, ನಿಷ್ಠೆ, ನೇರತನ, ಮುಕ್ತ ತೆಗಳನ್ನ ಅಪೇಕ್ಷಿ ಸುವಂಥವು. ಆದ್ದರಿಂದನ್‌ಅ ಕವಿತಾ ಬರೀಲಿ. 
ಕತಿ ಬರೀಲಿ, "ನಾಟಕಾ ನಿಬಂಧ ವಿಮರ್ಶೆ ಬರೀಲಿ, ಸುಮ್ಮ ನ್‌ಅ ಒಂದು “ಪತ್ರ ಅಥವಾ ಸಾದಾ ಚೀಟಿ 
ಬರೀಲಿ ಭಾಳ ಹುಶಾರೀಲೆ ಬರೀಬೇಕು. ಯಾಕಂದರ ನಮ್ಮ 'ಎದ್ಮಾಗ ಮೂಡಿ, ತಲ್ಯಾಗ ಹಾದು, ಕೈನರಗಳ 
ಬಿಗಿತದಗುಂಟ ಬಟ್ಟುಗಳ ಸಂದ್ಯಾಗ ಹಿಡಿದ ಪೆನ್ನು ಮಸಿಯೊಳಗಿಂದ ಇಳಿಯುವ ಸರಸ್ವ ತಿ ಭಾವತರಂಗಿತ 

ಸರಸ್‌ ವತಿನೂ ಹೌದು ಭಾವಾಂದೋಲಿತ ಸ ರಸವತಿನೂ ಹೌದು. ಹಂಗ ಆದಾಗನ್‌ಅ ಮಸಿಯ 
ಶಬ್ದ ಮೂರ್ತಿಗಳು ಅಸಿಧಾರಾವ್ರತ ಹಿಡಿದ ಅಕ್ಬರ-ಯಷಿಗಳ ಅಖಲ ಕೀರ್ರಿಗಳಾಗಿ ಪರಿವರ್ತನೆ 
ಹೊಂದತಾವು. 

ಈ ಕಾರಣಕ್ಕಾಗಿ ಬರೆಯುವುದನ್ನ ಪ್ರೀತಿಸುವವರು ಅದನ್ನ ಗೌರವಿಸುವುದನ್ನೂ ಕಲೀಬೇಕು. 
ಬರೆಯುವುದನ್ನ ಆದರಿಸಿದರ ಜರೆಯುವುದು ಅಂಥವರ ಕಾಲ ಕೆಳಗಿಂದ ತನ್ನಷ್ಟಕ್ಕ ತಾನ್‌ಅ ಜಾರಿ 
ಹೋಗಿಬಿಡತಯ್ತಿ. ಹಿಂಗ ಜರೆಯುವುದನ್ನ ತ್ಯಜಿಸುವುದಕ್ಕ ಬರೆಯುವುದನ್ನ ಭಜಿಸುವುದಕ್ಕ ಕಾಳಜೀಪೂರ್ವಕ 
ನಿರಂತರ ಪ್ರಯತ್ನ ಮಾಡತಿರಬೇಕಾಕ್ಕತಿ. ಯಾಕಂದರ ಒಮ್ಮೆ ಮೆಟ್ಟಿಸಿಕೊಂಡ ಜರೆಯುವಿಕೆ ನಮ್ಮನ್ನ 
ಮತ್ತ ಹೆಂಗ ಹೆಟ್ಟಬೇಕು ಅಂತ ಸದಾ ಯೋಚಿಸತಿರತಯಿ. ಅದಕ್ಕಾಗಿ ಲೇಖಕ ಅನಿಸಿಕೊಳ್ಳ ಬೇಕು 
ಅನ್ನವರಿಗೆ ನಿತ್ಯ ಜಾಗೃತಿ, ಸದಾ ಶ್ರಮಗಳು ಭಾಳ ಅಗತ್ಯ. 

ಮತ್ತ. ಸ್ವಚ್ಛ ಮನಸ್ಸಿಲೆ ಬಿಚಮಗ್ಗಿ ಆಗಿ ಕೆಲಸ ಮಾಡಿದರ ಇದೇನು ತ್ರಾಸಿನ ಕೆಲಸ 
ಅಲ್ಲವೇ ಅಲ್ಲ. ಬಿಚಮಗ್ಗಿ ಆಗಬೇಕು ಅಂದರ: "ಮನಸ್ಸು ಮೊದಲ ಮಗ್ಗಿ ಆಗಬೇಕಲ್ಲ. ಅದು ಮುಖ 


ಸಂಕಲನ : ಸಂಪುಟ ೨. ಸಂಚಿಕೆ ೩: ೧೪ ಮೇ ೨೦೦೩ 
ಸಂಪಾದಕರು 
ಸಿದ್ದಲಿಂಗ ಪ ಪಟ್ಟಣಶೆಟ್ಟಿ / ಹೇಮಾ ಪಟ ಶೆಟ್ಟಿ 
ಫಿ 


* ಬಿ. ಎಂ. ರೋಹಿಣಿ * ಸುಬ್ರಾಯ ಚೊಕ್ಕಾಡಿ 
* ಬಿ. ಚನ್ನಪ್ಪ ಕತ್ತಿಗೆ * ಎಚ್‌. ವಿ. ವೆಂಕಟಸುಬ್ಬಯ್ಯ 
ಬಿ. ಎಂ. ಶರಭೇಂದ್ರಸ್ವಾಮಿ *ಜಿ. ಬಿ. ಸಜ್ಜನ 
* ಯು. ವೆಂಕಟ್ರಾಜ ರಾವ್‌ *ಸಿ. ವಿ. ಶೇಷಾದ್ರಿ ಹೊಳವನಹಳಿ ॥ 
* ಜಿ. ಎನ್‌. ಉಪಾಧ್ಯ * ಬಸೂ 
* ಮಾಲತಿ ನಾಡಿಗ್‌ 
* ಲಕ್ಷ್ಮೀನಾರಾಯಣ ಭಟ್‌ ಪಿ. * ಪಂಚಾಕ್ಟರಿ ಹಿರೇಮಠ 
* ಹ. ಶಿ. ಭೈರನಟ್ಟಿ * ವಿಜಯಾ ಶ್ರೀಧರ್‌ 
® 
ಎ. ಮುರಿಗೆಪ್ಪ, ಎಂ. ಆರ್‌. ಮಂದಾರವಲ್ಲಿ 
ಜಿ. ಟಿ. ಶ್ರೀಧರ ಶರ್ಮ, ಮನು ಬಳಿಗಾರ್‌ 
ಅ. ರಾ. ಯಾರ್ದಿ, ದುಷ್ಕಂತ ನಾಡಗೌಡ 
ಸಂಪಿಗೆ ತೋಂಟದಾರ್ಯ, ಜಿ. ಕೆ. ರವೀಂದ್ರಕುಮಾರ್‌ 
9 
ಮಲ್ಲೇಪುರಂ ಜಿ. ವೆಂಕಟೇಶ್‌, ಚಂದ್ರಶೇಖರ ಪಾಟೀಲ, 


ಎಸ್‌. ಆರ್‌. ವಿಜಯಶಂಕರ, ಸುನಂದಾ ಪ್ರಕಾಶ ಕಡಮೆ 
ಸಿ. ನಾಗಣ್ಣ, ಬಿ. ಎ. ಸನದಿ, ಗುರುಮೂರ್ತಿ ಪೆಂಡಕೂರು 
ಎ. ಡಿ. ನಂಜುಂಡಸ್ವಾಮಿ, ರಾಜಶೇಖರ ಕದಂಬ 
ಬಿ. ಆರ್‌. ಲಕ್ಷ್ಮಣರಾವ್‌, ಬಂದಗದ್ದೆ ರಾಧಾಕೃಷ್ಣ, ಮೋಹನ ಕಳಸದ | 
ಸಂತೇಬೆನ್ನೂರು ಫೈಜ್ನಟ್ರಾಜ್‌, ವಿರೂಪಾಕ್ಷ ಕಟ್ಟಿ ಮನಿ 


6 
ಸಿದ್ಧಲಿಂಗ ಪಟ್ಟಣಶೆಟ್ಟಿ 
ಕಿ 
ಸಂಕಲನ ಪ್ರಕಾಶನ 
ಹೂಮನೆ, ಶ್ರೀದೇವಿನಗರ, ವಿದ್ಕಾಗಿರಿ. ಧಾರವಾಡ-೫೮೦ ೦೦೪ 


6 
ಜಸ್‌ 
ಈ 
ತ್ರ 
ಹ 
ಹ್‌ 
ಲ 
ಶ್ರ 
ಅ 
ಕ ತ 
ಈ 
ಅ 
*e_ 
ಈ ಕ 
ಬ 
ಈ 
ಇ. 


